ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 


ಸಂಪುಟ ೧೪೯ 
Volume 149 


ಬೆಂಗಳೂರು, ಗುರುವಾರ, ಡಿಸೆಂಬರ್ ೨೫ , ೨೦೧೪ ( ಪುಷ್ಯ ೪, ಶಕ ವರ್ಷ ೧೯೩೬ ) 
Bengaluru , Thursday, December 25 , 2014 (Pushya 4 , Shaka Varsha 1936 ) 


ಸಂಚಿಕೆ ೫೧ 
Issue 51. 


ಭಾಗ ೩ 
ಸರ್ಕಾರದ ಆಯಾ ಇಲಾಖೆಗಳ ಮುಖ್ಯಸ್ಥರ ಮತ್ತು ಸ್ಥಳೀಯ ಪ್ರಾಧಿಕಾರಿಗಳಿಗೆ 

ಸಂಬಂಧಿಸಿದ ಅಧಿಸೂಚನೆಗಳು 

ಪೋಲೀಸ್ ಇಲಾಖೆ 
ಪೊಲೀಸ್ ಕಮೀಷನರ್‌ರವರ ಕಛೇರಿ, ನಂ . 1, ಇನ್‌ಫೆಂಟ್ರಿ ರಸ್ತೆ, ಬೆಂಗಳೂರು ನಗರ 

ಅಧಿಸೂಚನೆ 
ಸಂಖ್ಯೆ / ಸಿಬಿ / 20/ ಡಿಸಿಪಿ/ ಸಂ . ಪೂ /2014, ದಿನಾಂಕ : 06 - 11- 2014 
ಬೆಂಗಳೂರು ನಗರ - ಸದಾಶಿವನಗರ ಸಂಚಾರ ಪೊಲೀಸ್ ಠಾಣೆಯ ವ್ಯಾಪ್ತಿಗೆ ಸೇರಿದ ಸದಾಶಿವನಗರ 18ನೇ ಅಡ್ಡರಸ್ತೆಯಲ್ಲಿ ಸಂಚಾರವು 
ದ್ವಿಮುಖ ಸಂಚಾರ ವ್ಯವಸ್ಥೆ ಇದ್ದು, ಈ ರಸ್ತೆಯು ಕೇವಲ 17 ಅಡಿಗಳ ಅಗಲದಿಂದ ಕೂಡಿರುತ್ತದೆ. ಸದರಿ ರಸ್ತೆಯು ರಮಣಮಹರ್ಷಿ ರಸ್ತೆಗೆ 
ಸಮಾನಾಂತರವಾಗಿದ್ದು, ರಮಣಮಹರ್ಷಿ ರಸ್ತೆಯಲ್ಲಿ ವಾಹನಗಳ ದಟ್ಟಣೆ ಹೆಚ್ಚಾದಾಗ ಎಲ್ಲಾ ರೀತಿಯ ವಾಹನಗಳು ವಸತಿ ಪ್ರದೇಶವಾದ ಸದಾಶಿವನಗರ 
18ನೇ ಅಡ್ಡರಸ್ತೆಯಲ್ಲಿ ಸಂಚರಿಸುವುದರಿಂದ ಸ್ಥಳೀಯ ನಿವಾಸಿಗಳಿಗೆ ಸಂಚಾರಕ್ಕೆ ತುಂಬಾ ತೊಂದರೆ ಉಂಟಾಗುತ್ತಿರುತ್ತದೆ. ಸದಾಶಿವನಗರ 18ನೇ 
ಅಡ್ಡರಸ್ತೆಯಲ್ಲಿ ವಾಸಿಸುವ ಸ್ಥಳೀಯ ನಿವಾಸಿಗಳಿಗೆ ಮತ್ತು ಇತರೆ ಸಾರ್ವಜನಿಕರಿಗೆ ಸುಗಮ ವಾಹನ ಸಂಚಾರ ವ್ಯವಸ್ಥೆ ಮಾಡಲು ಮತ್ತು ಸಾರ್ವಜನಿಕರ 
ಹಿತಾಸಕ್ತಿಯನ್ನು ಗಮನದಲ್ಲಿಟ್ಟುಕೊಂಡು, ಸದಾಶಿವನಗರ 18ನೇ ಅಡ್ಡರಸ್ತೆಯಲ್ಲಿ ಈ ಕೆಳಕಂಡಂತೆ ಸಂಚಾರ ಮಾರ್ಪಾಡುಗಳನ್ನು ಮಾಡುವುದು 
ಅವಶ್ಯಕವೆಂದು ಕಂಡು ಬಂದಿರುತ್ತದೆ. 

ಆದ್ದರಿಂದ ಕಲಂ 115 ಐ. ಎಂ . ವಿ. ಕಾಯ್ದೆ 1988 ಹಾಗೂ ಕಲಂ 3 ಕರ್ನಾಟಕ ಟ್ರಾಫಿಕ್ ಕಂಟ್ರೋಲ್ ಆಕ್ಟ್ 1960ರ ಪ್ರಕಾರ ನನ್ನ ಅಧಿಕಾರದ 
ವ್ಯಾಪ್ತಿಯಲ್ಲಿರುವ ಅಧಿಕಾರವನ್ನು ಚಲಾಯಿಸಿ ಎಂ .ಎನ್. ರೆಡ್ಡಿ, ಐ . ಪಿ .ಎಸ್. ಪೊಲೀಸ್ ಆಯುಕ್ತರು, ಬೆಂಗಳೂರು ನಗರ ಆದ ನಾನು ಈ ಕೆಳಕಂಡಂತೆ 
ಸಂಚಾರ ನಿರ್ಬಂಧನೆಗಳನ್ನು ಆದೇಶಿಸಿರುತ್ತೇನೆ. 

1 . ಸದಾಶಿವನಗರ 18ನೇ ಅಡ್ಡರಸ್ತೆಯಲ್ಲಿ, ದಕ್ಷಿಣದ ಕಾವೇರಿ ಎಲಿಮೆಂಟ್ ಕಡೆಯಿಂದ ಕಾರ್, ಆಟೋರಿಕ್ಷಾ ಮತ್ತು ದ್ವಿಚಕ್ರ 

ವಾಹನಗಳ ಸಂಚಾರವನ್ನು ಹೊರತುಪಡಿಸಿ ಉಳಿದ ಎಲ್ಲಾ ಮಾದರಿಯ ವಾಹನಗಳ ಸಂಚಾರವನ್ನು ನಿರ್ಬಂಧಿಸಿರುತ್ತೇನೆ. 
2. ಸದಾಶಿವನಗರ 18ನೇ ಅಡ್ಡರಸ್ತೆಯಲ್ಲಿ, ಉತ್ತರದ 4ನೇ ಮುಖ್ಯರಸ್ತೆ ಜಂಕ್ಷನ್‌ನಿಂದ ದಕ್ಷಿಣದ ಕಾವೇರಿ ಎಲಿಮೆಂಟ್ ಕಡೆಗೆ 

ಸುಮಾರು 300 ಅಡಿಗಳ ದೂರದವರೆಗೆ ಎಲ್ಲಾ ಮಾದರಿಯ ವಾಹನಗಳ ಸಂಚಾರವನ್ನು ನಿಷೇಧಿಸಿರುತ್ತೇನೆ. 

ಅಂತೆಯೇ ಕಲಂ -116 ಐ. ಎಂ . ವಿ. ಕಾಯ್ದೆ 1988 ಹಾಗೂ ಕಲಂ 4 ಕೆ. ಟಿ. ಸಿ. ಆಕ್ಟ್ 1960 ರಲ್ಲಿ ನನ್ನ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ 
ಮೇಲ್ಕಂಡ ನಿರ್ಬಂಧನೆಯನ್ನು ಜಾರಿಗೊಳಿಸಲು ಬೇಕಾದ ಅಗತ್ಯ ಸೂಚನಾ ಫಲಕಗಳನ್ನು ಸೂಕ್ತ ಸ್ಥಳಗಳಲ್ಲಿ ಅಳವಡಿಸಲು ಸಹ ಸ್ಥಳೀಯ ಅಧಿಕಾರಿಗಳಿಗೆ 
ಆದೇಶಿಸಿರುತ್ತೇನೆ. 

ಈ ವ್ಯವಸ್ಥೆಯನ್ನು ದಿನಾಂಕ: 06 - 11 -2014ರಿಂದ ಜಾರಿಗೆ ಬರುವಂತೆ ಆದೇಶಿಸಿರುತ್ತೇನೆ. 
ಆದೇಶವನ್ನು ನಾನು ಈ ದಿನ ಅಂದರೆ ದಿನಾಂಕ: 06 - 11 - 2014ರಂದು ನನ್ನ ಸಹಿ ಮತ್ತು ಮುದ್ರೆಯೊಂದಿಗೆ ನೀಡಿರುತ್ತೇನೆ. 


P . R. 851 
S . C . 10 


ಎಂ . ಎನ್ . ರೆಡ್ಡಿ ಐ. ಪಿ. ಎಸ್., 
ಪೊಲೀಸ್ ಕಮೀಷನರ್ , ಬೆಂಗಳೂರು ನಗರ 


(೪೭೮೫ ) 


$ 20 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೨೫ , ೨೦೧೪ 


ಭಾಗ ೩ 


GOVERNMENT OF KARNATAKA 


COMMERCIAL TAXES DEPARTMENT 

Office of the Commissioner of Commercial Taxes , 
in Karnataka, " Vanijya Therige Karyalaya ", Gandhinagar, Bangalore -560 009 , 

CORRIGENDUM 

NO . CLR . CR . 26 /2014 -15 , Dated : 07 - 11 - 2014 . 
Sub : KVAT Act, 2003- Section 59 (4 ) read with the Section 60 (8 ) - issue of clarification 

on rate of tax on All-in - one diapers of various sizes , Under-pads and Sanitary 

Napkins -reg . 

Ref : Clarification order NO . CLR. CR.26 /2014 -15 Dated 11 -09 -2014 . 
In the clarification order cited above , it is clarified that " all-in -one diapers of various sizes , under-pads and sanitary napkins" are 
taxable at 14 .5 % under Section 4 (1 )(b )( iii) of the KVAT Act, 2003 . But, rate of tax on " sanitary napkins" is at a lower rate with effect from 
01 -04- 2008 in terms of the notification No.FD 507 CSL 2007 (V ) dated 24 -03 -2008 . Hence , the operative part of the clarification dated 
11 -09 - 2014 shall be read as under: 

CLARIFICATION NO. CLR . CR.26 /2014 -05 DATED 11 -09 -2014 
In supersession of the clarification No. AR .CLR . CR . 119/2006 -07 dated : 30 .03.2007 issued by the Authority for Clarification and 
Advance Rulings and in exercise of the powers vested in me under sub -section (8 ) of Section 60 of KVAT Act, 2003 , it is clarified as 
under : 

Ail-in -one diapers of various sizes and Under -pads are taxable at 14 .5 % under Section 
4 (1)(b )(iii) of the Karnataka Value Added Tax Act , 2003 . This tax rate is applicable to 
M / s Bella Premier Happy Hygiene Care Private Limited , Bangalore from the date of 
publication of this clarification order in the official Gazette as per the provisions of Section 
60 (8 ). 
The rate of tax applicable to All- in -one diapers of various Sizes , Under-pads and Sanitary 
Napkins in respect of all other dealers is as under for different periods : 

All- in - one diapers of various sizes and Under-pads 
SI.No . Period 

Tax Rate 
1) 01.04 .2005 to 31. 03 .2010 

12.5 % 
2) 01.04.2010 to 31.03.2011 

13.5 % 
3) 01.04 .2011 to 31.07.2012 

14 % 
4 ) 01.08 .2012 and onwards 

14 .5 % 


SI.No. 


Sanitary Napkins 

Tax Rate 
12 .5 % 


Notification No . & Date 


- - 


Period 
01.04 . 2005 to 31.03. 2008 
01 .04 . 2008 to 31. 03 . 2010 
01.04. 2010 to 31. 07 . 2012 
01.08 .2012 and onwards 


4 % 


5 % 
5.5 % 


FD 507 CSL 2007 (V )/24 -03- 2008 
FD 82 CSL 10 ( 111 )/31-03 -2010 
FD 143 CSL 12 (1)/31 -07-2012 


4) 


PR 852 
SC 25 


AJAY SETH , 
Commissioner of Commercial Taxes , 

Karnataka , Bangalore . 


ಜಿಲ್ಲಾಧಿಕಾರಿಗಳ ಕಾರ್ಯಾಲಯ , ಶಿವಮೊಗ್ಗ ಜಿಲ್ಲೆ, ಶಿವಮೊಗ್ಗ 

ಅಧಿಸೂಚನೆ 

30 . 250 (4 ) 24 05 068/ 14 - 15 ,22DOT: 12 - 11 - 2014 
ಕರ್ನಾಟಕ ಕೃಷಿ ಉತ್ಪನ್ನ ಮಾರುಕಟ್ಟೆ ವ್ಯವಹಾರ (ನಿಯಂತ್ರಣ ) ಅಧಿನಿಯಮ 1996ರ ಉಪಬಂಧಗಳ ಮತ್ತು ಕರ್ನಾಟಕ ಕೃಷಿ ಉತ್ಪನ್ನ 
ಮಾರುಕಟ್ಟೆ ವ್ಯವಹಾರ (ನಿಯಂತ್ರಣ) ನಿಯಮಗಳು 1968ರ ನಿಯಮ 7ರ ಮೇರೆಗೆ ಈ ಕಾರ್ಯಾಲಯದ ಚುನಾವಣೆ ನೋಟೀಸು 


ಭಾಗ ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೨೫ , ೨೦೧೪ 

೪೭೮೭ 
ಕ್ರಮಾಂಕ ಚು ( 4), ಸಿಆರ್ 068/2014 -15, ದಿನಾಂಕ: 13 -10 -2014ರಂತೆ ನಿಗಧಿಪಡಿಸಿದ ಚುನಾವಣಾ ವೇಳಾಪಟ್ಟಿ ಪ್ರಕಾರ ಹಾಗೂ ಕೃಷಿ ಮಾರಾಟ 
ನಿರ್ದೇಶಕರು, ಕೃಷಿ ಇಲಾಖೆ, ಬೆಂಗಳೂರುರವರ ಪತ್ರ ನಂ . ಕೃಮಾಇ /25 / ಚುನಾವಣೆ / 2011, ದಿನಾಂಕ: 10 - 09 - 2014ರ ಪತ್ರದ ಕೃಷಿ ಉತ್ಪನ್ನ ಮಾರುಕಟ್ಟೆ 
ಸಮಿತಿ, ಭದ್ರಾವತಿಯಲ್ಲಿ ಕೃಷಿ ಸಹಕಾರ ಸಂಸ್ಕರಣ ಸಂಘ ಕ್ಷೇತ್ರದ ವತಿಯಿಂದ ತೆರವಾಗಿರುವ ಸದಸ್ಯ ಸ್ಥಾನಕ್ಕೆ ಉಪಚುನಾವಣೆಯ ವೇಳಾಪಟ್ಟಿಯನ್ನು 
ಹೊರಡಿಸಲಾಗಿದೆ. ಈ ಚುನಾವಣೆಗೆ ಒಂದೇ ನಾಮಪತ್ರ ಸ್ವೀಕರಿಸಲಾಗಿರುತ್ತದೆ. ಪ್ರಯುಕ್ತ ನಿಯಮ 14ರಂತೆ ಕರ್ನಾಟಕ ಕೃಷಿ ಉತ್ಪನ್ನ ಮಾರುಕಟ್ಟೆ ವ್ಯವಹಾರ 
(ನಿಯಂತ್ರಣ) ನಿಯಮಗಳು 1968ರ ಪ್ರಕಾರ ಸದರಿ ಚುನಾವಣೆಯ ಫಲಿತಾಂಶವನ್ನು ಸಂಬಂಧಿಸಿದ ಚುನಾವಣಾಧಿಕಾರಿಗಳು 
ಶ್ರೀ ಜಿ. ನಂದೀಶ್ ಬಿನ್ ಗುಡ್ಡದಮಲ್ಲಪ್ಪ ರವರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ, ಭದ್ರಾವತಿಯಲ್ಲಿ ಕೃಷಿ ಸಹಕಾರ ಸಂಸ್ಕರಣ ಸಂಘ ಕ್ಷೇತ್ರದ ಸದಸ್ಯ 
ಸ್ಥಾನಕ್ಕೆ ಚುನಾಯಿತರಾಗಿರುತ್ತಾರೆ ಎಂದು ಘೋಷಿಸಿರುತ್ತಾರೆ. 

ಪ್ರಯುಕ್ತ ಕರ್ನಾಟಕ ಕೃಷಿ ಉತ್ಪನ್ನ ಮಾರುಕಟ್ಟೆ ವ್ಯವಹಾರ (ನಿಯಂತ್ರಣ ) ಅಧಿನಿಯಮ 1996ರ ಕಲಂ 27ರ ಮೇರೆಗೆ ಶ್ರೀ ವಿ . ಪಿ. ಇಕ್ಕೇರಿ, 
ಜಿಲ್ಲಾಧಿಕಾರಿ, ಶಿವಮೊಗ್ಗ ಆದ ನಾನು ಕೃಷಿ ಮಾರುಕಟ್ಟೆ ಸಮಿತಿ, ಭದ್ರಾವತಿ ಕೃಷಿ ಸಹಕಾರ ಸಂಸ್ಕರಣ ಸಂಘ ಕ್ಷೇತ್ರದ ವತಿಯಿಂದ ತೆರವಾಗಿರುವ ಸದಸ್ಯ 
ಸ್ಥಾನಕ್ಕೆ ಆಯ್ಕೆಯಾದ ಸದಸ್ಯರ ಹೆಸರನ್ನು ಈ ಕೆಳಗಿನಂತೆ ಪ್ರಕಟಿಸಿರುತ್ತೇನೆ. 

ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಹೆಸರು : ಭದ್ರಾವತಿ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ 
ಕ್ರಸಂ. ಚುನಾವಣಾ ಕ್ಷೇತ್ರದ ಹೆಸರು 

- ಆಯ್ಕೆಯಾದ ಸದಸ್ಯರ ಹೆಸರು ಮತ್ತು ವಿಳಾಸ 
ಭದ್ರಾವತಿ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಭದ್ರಾವತಿ ಶ್ರೀ ಜಿ. ನಂದೀಶ್ ಬಿನ್ ಗುಡ್ಡದಮಲ್ಲಪ್ಪ, ಆನವೇರಿ ವಾಸ 
ಕೃಷಿ ಸಹಕಾರ ಸಂಸ್ಕರಣ ಸಂಘ 

ಮತ್ತು ಅಂಚೆ, ಭದ್ರಾವತಿ ತಾಲ್ಲೂಕು, ಭದ್ರಾವತಿ 


P . R . 854 

ವಿ. ಪಿ. ಇಕ್ಕೇರಿ, 
S . C . 25 

ಜಿಲ್ಲಾಧಿಕಾರಿಗಳು , ಶಿವಮೊಗ್ಗ ಜಿಲ್ಲೆ 
ಕಂದಾಯ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ: ಕಂಇ 04 ಎಲ್‌ಆರ್‌ಎಂ 2013 , ಬೆಂಗಳೂರು, ದಿನಾಂಕ: 21ನೇ ಅಕ್ಟೋಬರ್ , 2014 
ಮೆ || ಸಿ. ಎಂ .ಆರ್. ಜ್ಞಾನದಾರ್ ಟ್ರಸ್ಟ್ , ಇವರಿಗೆ ಬೆಂಗಳೂರು ಉತ್ತರ ( ಅಪರ) ತಾಲ್ಲೂಕು, ಜಾಲ ಹೋಬಳಿ, ಚಾಗಲಟ್ಟಿ ಗ್ರಾಮದ ಸ. ನಂ . 93 / ರಲ್ಲಿ 
3 - 00 ಎಕರೆ, ಸ. ನಂ . 93/2ರಲ್ಲಿ 0 - 38.08 ಗುಂಟೆ ಸ. ನಂ . 93/3 ರಲ್ಲಿ 0 - 38.08 ಗುಂಟೆ ಸ. ನಂ . 93 /4ರಲ್ಲಿ 0 - 38.08 ಗುಂಟೆ ಸ. ನಂ . 93/5ರಲ್ಲಿ 
0. 38 .08 ಗುಂಟೆ ಸ. ನಂ . 93/6ರಲ್ಲಿ 0 - 38.08 ಗುಂಟೆ ಸ. ನಂ . 93/7ರಲ್ಲಿ 7 - 01.08 ಎ / ಗುಂ , ಸ. ನಂ . 96 /5ರಲ್ಲಿ 1 - 00 ಎಕರೆ ಸ. ನಂ . 103ರಲ್ಲಿ 
1 - 32 ಎ / ಗುಂ ಒಟ್ಟು 17 - 26 ಎಕರೆ / ಗುಂಟೆ ಜಮೀನನ್ನು ಶೈಕ್ಷಣಿಕ ಉದ್ದೇಶಕ್ಕಾಗಿ ಖರೀದಿಸಲು ಕರ್ನಾಟಕ ಭೂ ಸುಧಾರಣಾ ಅಧಿನಿಯಮ 1961 ರ ಕಲಂ 
109(1ಎ) ರಡಿ ವಿನಾಯತಿ ನೀಡಲು ಕೋರಿ ಜಿಲ್ಲಾಧಿಕಾರಿ, ಬೆಂಗಳೂರು ಇವರ ಪತ್ರ ಸಂಖ್ಯೆ : ಎಲ್. ಆರ್.ಎಫ್/(109)ಎನ್‌ಎ/ ಸಿಆರ್ /05 /2013 -14, 
ದಿನಾಂಕ: 28 -12 - 2013ರಲ್ಲಿ ಶಿಫಾರಸ್ಸು ಮಾಡಿರುತ್ತಾರೆ. 

ಈ ಪ್ರಸ್ತಾವನೆಯನ್ನು ಪರಿಶೀಲಿಸಿ, ಕರ್ನಾಟಕ ಭೂ ಸುಧಾರಣಾ ಅಧಿನಿಯಮ 1961 ರ ಕಲಂ 109 (1) ಮತ್ತು ಕರ್ನಾಟಕ ಭೂ ಸುಧಾರಣಾ 
ನಿಯಮಗಳು 1974ರ ನಿಯಮ 38 - ಬಿ ರಲ್ಲಿನ ಷರತ್ತುಗಳನ್ನು ಪೂರೈಸಿರುವುದರಿಂದ, ಕರ್ನಾಟಕ ಭೂ ಸುಧಾರಣೆ ಅಧಿನಿಯಮ 1961ರ ಕಲಂ 63, 
79ಎ, 79ಬಿ ಅಥವಾ 80ಕ್ಕೆ ವಿನಾಯಿತಿ ನೀಡಿ, ಕಲಂ 109 (1) ರಡಿ ಮೇಲ್ಕಂಡ ಒಟ್ಟು 17 ಎಕರೆ 26 ಗುಂಟೆ ಕೃಷಿ ಜಮೀನನ್ನು ಖರೀದಿಸಲು ಈ ಕೆಳಕಂಡ 
ಷರತ್ತುಗಳಿಗೆ ಒಳಪಟ್ಟು ಸರ್ಕಾರದ ಅನುಮತಿ ನೀಡಲಾಗಿದೆ : 
1) ಯಾವ ಉದ್ದೇಶಕ್ಕಾಗಿ ಜಮೀನನ್ನು ಖರೀದಿಸಲು ಅನುಮತಿ ನೀಡಲಾಗಿದೆಯೋ ಅದೇ ಉದ್ದೇಶಕ್ಕಾಗಿ ಸಂಬಂಧಪಟ್ಟ ಜಮೀನನ್ನು ಎರಡು 

ವರ್ಷದೊಳಗೆ ಉಪಯೋಗಿಸತಕ್ಕದ್ದು ಮತ್ತು ಈ ಕುರಿತಂತೆ ಸಂಬಂಧಪಟ್ಟ ಜಿಲ್ಲಾಧಿಕಾರಿಗಳ ಮುಖಾಂತರ ಸರ್ಕಾರಕ್ಕೆ ಲಿಖಿತವಾಗಿ ಮಾಹಿತಿ 

ನೀಡತಕ್ಕದ್ದು. 
2) ಈ ಅನುಮತಿಯು ಕರ್ನಾಟಕ ಭೂಸುಧಾರಣೆ ಅಧಿನಿಯಮ (1961) ದ ಕಲಂ 109ರನ್ವಯ ವಿನಾಯಿತಿ ಮಾತ್ರವಾಗಿದ್ದು ಬೇರೆ 

ಕಾನೂನುಗಳು ಉಲ್ಲಂಘನೆಯಾದಲ್ಲಿ ಸಂಬಂಧಿಸಿದ ಕಾಯ್ದೆಯಡಿ ಅಗತ್ಯ ಕ್ರಮ ಜರುಗಿಸಲು ಅವಕಾಶವಿರುತ್ತದೆ. 
3) ಈ ವಿನಾಯಿತಿ ಪಡೆದವರು ಸರ್ಕಾರ ಅಥವಾ ಯಾವುದೇ ಷೆಡ್ಯೂಲ್ ಬ್ಯಾಂಕ್ ಅಥವಾ ಸಹಕಾರಿ, ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ 

ಒಂದಕ್ಕೆ ಅಥವಾ ಕಂಪನಿ ಕಾಯ್ದೆ , 1956ರ ಕಲಂ 3 ರಲ್ಲಿ ಹೇಳಿರುವಂತೆ ಶೇಕಡ 51 ಪೇಸ್ಟ್ ಅಪ್ ಷೇರು ಬಂಡವಾಳ ಹೊಂದಿದ ರಾಜ್ಯ 
ಸರ್ಕಾರ ಅಥವಾ ಕೇಂದ್ರ ಸರ್ಕಾರ ಅಥವಾ ರಾಜ್ಯ ಸರ್ಕಾರದ ನಿಯಂತ್ರಿತ ಅಥವಾ ಎರಡರ ಹಿಡಿತ ಹೊಂದಿರುವ ಸರ್ಕಾರದ ಸಂಘ/ಸಂಸ್ಥೆ 
ಒಂದಕ್ಕೆ ಖಾತರಿ ನೀಡಿ ಅಡಮಾನ ಹಾಗೂ ಇತರೆ ಹೊಣೆ ಮಾಡಿ ಸಾಲ ಪಡೆಯುವುದನ್ನು ಹೊರತುಪಡಿಸಿ, ಸದರಿ ಜಮೀನನ್ನು ನಿಗದಿತ 

ಉದ್ದೇಶಕ್ಕಲ್ಲದೆ ಬೇರೆ ಉದ್ದೇಶಕ್ಕೆ ಬಳಸತಕ್ಕದ್ದಲ್ಲ. 
4) ಸದರಿ ಜಮೀನನ್ನು ವ್ಯವಸಾಯೇತರ ಉದ್ದೇಶಕ್ಕಾಗಿ ಪರಿವರ್ತಿಸಿಕೊಳ್ಳಲು ಕರ್ನಾಟಕ ಭೂ ಕಂದಾಯ ಅಧಿನಿಯಮ (1964) ದ ಕಲಂ 95ರ 

ಮೇರೆಗೆ ಸಂಬಂಧಪಟ್ಟ ಜಿಲ್ಲಾಧಿಕಾರಿಯವರಿಂದ ಅನುಮತಿ ಪಡೆಯತಕ್ಕದ್ದು . 
5) ಉಲ್ಲೇಖಿತ ಜಮೀನುಗಳಲ್ಲಿ ಯಾವುದೇ ಅಭಿವೃದ್ಧಿ ಕಾರ್ಯ ಕೈಗೊಳ್ಳುವ ಮೊದಲು ಜಮೀನಿನ ವಿನ್ಯಾಸಕ್ಕೆ ನಗರ ಯೋಜನಾ 

ಇಲಾಖೆ/ ಅಭಿವೃದ್ಧಿ ಪ್ರಾಧಿಕಾರ /ಸ್ಥಳೀಯ ಪ್ರಾಧಿಕಾರಗಳಿಂದ ಅಥವಾ ಸಂಬಂಧಪಟ್ಟ ಸಕ್ಷಮ ಪ್ರಾಧಿಕಾರಿಗಳಿಂದ ಅನುಮೋದನೆ 
ಪಡೆಯತಕ್ಕದ್ದು. 


೪೭೮೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೨೫ , ೨೦೧೪ 


ಭಾಗ ೩ 


6) ಆ ಜಮೀನು ಯಾವುದೇ ನಗರಾಭಿವೃದ್ಧಿ ಪ್ರಾಧಿಕಾರದ ಸಿ. ಡಿ.ಪಿ / ಓ. ಡಿ.ಪಿ. ವ್ಯಾಪ್ತಿಯೊಳಗೆ ಬಂದಲ್ಲಿ ಸಂಬಂಧಪಟ್ಟ ಪ್ರಾಧಿಕಾರದ ಅನುಮತಿ 

ಪಡೆಯತಕ್ಕದ್ದು. 
7) ಕರ್ನಾಟಕ ಭೂ ಮಂಜೂರಾತಿ ನಿಯಮಗಳು 1969 ರಂತೆ ಮಂಜೂರು ಮಾಡಬೇಕಾದಂತಹ ಯಾವುದೇ ಸರ್ಕಾರಿ ಜಮೀನುಗಳು ಇದ್ದಲ್ಲಿ 

ಅದನ್ನು ಹೊರತುಪಡಿಸಲಾಗಿದೆ. 
8) ಸಂಸ್ಥೆ ನಡೆಸುವ ಚಟುವಟಿಕೆಗಳು ಸ್ಥಳೀಯ ಕಾನೂನು, ಕರ್ನಾಟಕ ಮತ್ತು ಭಾರತ ಸರ್ಕಾರದ ಕಾನೂನುಗಳನ್ನು ಪಾಲಿಸತಕ್ಕದ್ದು. 

ಈ ಮೇಲಿನ ಯಾವುದೇ ಷರತ್ತುಗಳು ಉಲ್ಲಂಘನೆಯಾದಲ್ಲಿ ಈಗ ನೀಡಲಾಗಿರುವ ಅನುಮತಿಯನ್ನು ಕಾನೂನು ರೀತ್ಯ ರದ್ದುಪಡಿಸಲಾಗುವುದು 
ಮತ್ತು ಪ್ರಸ್ತಾಪಿತ ಭೂಮಿಯನ್ನು ಋಣಮುಕ್ತವಾಗಿ ಸರ್ಕಾರದಲ್ಲಿ ನಿಹಿತ ಮಾಡಿಕೊಳ್ಳಲಾಗುವುದು. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಬಿ . ಎಂ . ದಾಕ್ಷಾಯಣಮ್ಮ , 
P . R . 857 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
SC 20 

ಕಂದಾಯ ಇಲಾಖೆ ( ಭೂ ಸುಧಾರಣೆ). 
ಕಂದಾಯ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ: ಕಂಇ 23 ಎಲ್‌ಆರ್‌ಎಂ 2014 , ಬೆಂಗಳೂರು, ದಿನಾಂಕ: 11ನೇ ನವೆಂಬರ್ , 2014 
ಮೆ | ಆರ್. ಬಿ.ಎಸ್.ಎಸ್ . ಎನ್ . ಫೆರಸ್ಟ್ ಪ್ರೈವೇಟ್ ಲಿ., ಕಾರಿಗನೂರು ಬಳ್ಳಾರಿ , ಇವರಿಗೆ ಬಳ್ಳಾರಿ ಜಿಲ್ಲೆ, ಹಗರಿಬೊಮ್ಮನಹಳ್ಳಿ ತಾಲ್ಲೂಕಿನ 
ಹಂಪಾಪಟ್ಟಣ ಗ್ರಾಮದ ಸ. ನಂ . 13/ ಸಿ ಹಾಗೂ ವರದಾಪುರ ಗ್ರಾಮದ ಸ. ನಂ . 351ಬಿ ಮತ್ತು ವ್ಯಾಸಾಪುರ ಗ್ರಾಮದ ವಿವಿಧ ಸರ್ವೆ ನಂಬರ್‌ಗಳಲ್ಲಿ ಒಟ್ಟು 
17 ಎಕರೆ 30 ಸೆಂಟ್ಸ್ ಜಮೀನನ್ನು ಕೈಗಾರಿಕಾ ಉದ್ದೇಶಕ್ಕಾಗಿ ಖರೀದಿಸಲು ಕರ್ನಾಟಕ ಭೂ ಸುಧಾರಣಾ ಅಧಿನಿಯಮ 1961 ರ ಕಲಂ 109 ( ಎ) ರಡಿ 
ವಿನಾಯತಿ ನೀಡಲು ಕೋರಿ ಜಿಲ್ಲಾಧಿಕಾರಿ , ಬಳ್ಳಾರಿ ಇವರ ಪತ್ರ ಸಂಖ್ಯೆ : ಕಂ / ಭೂ . ಸು /26/2010-11, ದಿನಾಂಕ: 28 - 02 -2014ರಲ್ಲಿ ಶಿಫಾರಸ್ಸು 
ಮಾಡಿರುತ್ತಾರೆ. 

ಈ ಪ್ರಸ್ತಾವನೆಯನ್ನು ಪರಿಶೀಲಿಸಿ, ಕರ್ನಾಟಕ ಭೂ ಸುಧಾರಣಾ ಅಧಿನಿಯಮ 1961 ರ ಕಲಂ 109 (1) ಮತ್ತು ಕರ್ನಾಟಕ ಭೂ ಸುಧಾರಣಾ 
ನಿಯಮಗಳು 1974ರ ನಿಯಮ 38 - ಬಿ ರಲ್ಲಿನ ಷರತ್ತುಗಳನ್ನು ಪೂರೈಸಿರುವುದರಿಂದ, ಕರ್ನಾಟಕ ಭೂ ಸುಧಾರಣೆ ಅಧಿನಿಯಮ 1961ರ ಕಲಂ 63, 
79ಎ, 79ಬಿ ಅಥವಾ 80ಕ್ಕೆ ವಿನಾಯಿತಿ ನೀಡಿ, ಕಲಂ 109 ( ಎ) ರಡಿ ಮೇಲ್ಕಂಡ ಒಟ್ಟು 17 ಎಕರೆ 30 ಸೆಂಟ್ಸ್ ಕೃಷಿ ಜಮೀನನ್ನು ಖರೀದಿಸಲು ಈ 
ಕೆಳಕಂಡ ಷರತ್ತುಗಳಿಗೆ ಒಳಪಟ್ಟು ಸರ್ಕಾರದ ಅನುಮತಿ ನೀಡಲಾಗಿದೆ : 
1) ಯಾವ ಉದ್ದೇಶಕ್ಕಾಗಿ ಜಮೀನನ್ನು ಖರೀದಿಸಲು ಅನುಮತಿ ನೀಡಲಾಗಿದೆಯೋ ಅದೇ ಉದ್ದೇಶಕ್ಕಾಗಿ ಸಂಬಂಧಪಟ್ಟ ಜಮೀನನ್ನು ಎರಡು 

ವರ್ಷದೊಳಗೆ ಉಪಯೋಗಿಸತಕ್ಕದ್ದು ಮತ್ತು ಈ ಕುರಿತಂತೆ ಸಂಬಂಧಪಟ್ಟ ಜಿಲ್ಲಾಧಿಕಾರಿಗಳ ಮುಖಾಂತರ ಸರ್ಕಾರಕ್ಕೆ ಲಿಖಿತವಾಗಿ ಮಾಹಿತಿ 

ನೀಡತಕ್ಕದ್ದು. 
2) ಈ ಅನುಮತಿಯು ಕರ್ನಾಟಕ ಭೂಸುಧಾರಣೆ ಅಧಿನಿಯಮ (1961) ರ ಕಲಂ 109ರನ್ವಯ ವಿನಾಯಿತಿ ಮಾತ್ರವಾಗಿದ್ದು ಬೇರೆ ಕಾನೂನುಗಳ 

ಉಲ್ಲಂಘನೆಯಾದಲ್ಲಿ ಸಂಬಂಧಿಸಿದ ಕಾಯ್ದೆಯಡಿ ಅಗತ್ಯ ಕ್ರಮ ಜರುಗಿಸಲು ಅವಕಾಶವಿರುತ್ತದೆ. 
ಈ ವಿನಾಯಿತಿ ಪಡೆದವರು ಸರ್ಕಾರ ಅಥವಾ ಯಾವುದೇ ಷೆಡ್ಯೂಲ್ ಬ್ಯಾಂಕ್ ಅಥವಾ ಸಹಕಾರಿ, ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ 
ಒಂದಕ್ಕೆ ಅಥವಾ ಕಂಪನಿ ಕಾಯ್ದೆ , 1956ರ ಕಲಂ 3 ರಲ್ಲಿ ಹೇಳಿರುವಂತೆ ಶೇಕಡ 51 ಪೇರ್ ಅಪ್ ಷೇರು ಬಂಡವಾಳ ಹೊಂದಿದ ರಾಜ್ಯ 
ಸರ್ಕಾರ ಅಥವಾ ಕೇಂದ್ರ ಸರ್ಕಾರ ಅಥವಾ ರಾಜ್ಯ ಸರ್ಕಾರದ ನಿಯಂತ್ರಿತ ಅಥವಾ ಎರಡರ ಹಿಡಿತ ಹೊಂದಿರುವ ಸರ್ಕಾರದ 
ಸಂಘ/ ಸಂಸ್ಥೆ ಒಂದಕ್ಕೆ ಖಾತರಿ ನೀಡಿ ಅಡಮಾನ ಹಾಗೂ ಇತರೆ ಹೊಣೆ ಮಾಡಿ ಸಾಲ ಪಡೆಯುವುದನ್ನು ಹೊರತುಪಡಿಸಿ, ಸದರಿ 

ಜಮೀನನ್ನು ನಿಗದಿತ ಉದ್ದೇಶಕ್ಕಲ್ಲದೆ ಬೇರೆ ಉದ್ದೇಶಕ್ಕೆ ಬಳಸತಕ್ಕದ್ದಲ್ಲ. 
4) ಸದರಿ ಜಮೀನನ್ನು ವ್ಯವಸಾಯೇತರ ಉದ್ದೇಶಕ್ಕಾಗಿ ಪರಿವರ್ತಿಸಿಕೊಳ್ಳಲು ಕರ್ನಾಟಕ ಭೂ ಕಂದಾಯ ಅಧಿನಿಯಮ (1964) ದ ಕಲಂ 95ರ 

ಮೇರೆಗೆ ಸಂಬಂಧಪಟ್ಟ ಜಿಲ್ಲಾಧಿಕಾರಿಯವರಿಂದ ಅನುಮತಿ ಪಡೆಯತಕ್ಕದ್ದು. 
5) ಉಲ್ಲೇಖಿತ ಜಮೀನುಗಳಲ್ಲಿ ಯಾವುದೇ ಅಭಿವೃದ್ಧಿ ಕಾರ್ಯ ಕೈಗೊಳ್ಳುವ ಮೊದಲು ಜಮೀನಿನ ವಿನ್ಯಾಸಕ್ಕೆ ನಗರ ಯೋಜನಾ 

ಇಲಾಖೆ/ ಅಭಿವೃದ್ಧಿ ಪ್ರಾಧಿಕಾರ/ಸ್ಥಳೀಯ ಪ್ರಾಧಿಕಾರಗಳಿಂದ ಅಥವಾ ಸಂಬಂಧಪಟ್ಟ ಸಕ್ಷಮ ಪ್ರಾಧಿಕಾರಿಗಳಿಂದ ಅನುಮೋದನೆ 

ಪಡೆಯತಕ್ಕದ್ದು . 
6) ಆ ಜಮೀನು ಯಾವುದೇ ನಗರಾಭಿವೃದ್ಧಿ ಪ್ರಾಧಿಕಾರದ ಸಿ. ಡಿ. ಪಿ/ ಒ. ಡಿ. ಪಿ. ವ್ಯಾಪ್ತಿಯೊಳಗೆ ಬಂದಲ್ಲಿ ಸಂಬಂಧಪಟ್ಟ ಪ್ರಾಧಿಕಾರದ ಅನುಮತಿ 

ಪಡೆಯತಕ್ಕದ್ದು. 
ಕರ್ನಾಟಕ ಭೂ ಮಂಜೂರಾತಿ ನಿಯಮಗಳು 1969ರಂತೆ ಮಂಜೂರು ಮಾಡಬೇಕಾದಂತಹ ಯಾವುದೇ ಸರ್ಕಾರಿ ಜಮೀನುಗಳು ಇದ್ದಲ್ಲಿ 
ಅದನ್ನು ಹೊರತುಪಡಿಸಲಾಗಿದೆ. 


d4 


ಭಾಗ ೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೨೫ , ೨೦೧೪ 


೪೭೮೯ 


8) ಸಂಸ್ಥೆ ನಡೆಸುವ ಚಟುವಟಿಕೆಗಳು ಸ್ಥಳೀಯ ಕಾನೂನು, ಕರ್ನಾಟಕ ಮತ್ತು ಭಾರತ ಸರ್ಕಾರದ ಕಾನೂನುಗಳನ್ನು ಪಾಲಿಸತಕ್ಕದ್ದು . 

ಈ ಮೇಲಿನ ಯಾವುದೇ ಷರತ್ತುಗಳು ಉಲ್ಲಂಘನೆಯಾದಲ್ಲಿ ಈಗ ನೀಡಲಾಗಿರುವ ಅನುಮತಿಯನ್ನು ಕಾನೂನು ರೀತ್ಯ ರದ್ದುಪಡಿಸಲಾಗುವುದು 
ಮತ್ತು ಪ್ರಸ್ತಾಪಿತ ಭೂಮಿಯನ್ನು ಋಣಮುಕ್ತವಾಗಿ ಸರ್ಕಾರದಲ್ಲಿ ನಿಹಿತ ಮಾಡಿಕೊಳ್ಳಲಾಗುವುದು. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಬಿ . ಎಂ . ದಾಕ್ಷಾಯಣಮ್ಮ , 
P . R. 858 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
SC 20 

ಕಂದಾಯ ಇಲಾಖೆ ( ಭೂ ಸುಧಾರಣೆ). 
ಕಂದಾಯ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ: ಕಂಇ 41 ಎಲ್‌ಆರ್‌ಎಂ 2014 , ಬೆಂಗಳೂರು, ದಿನಾಂಕ: 11ನೇ ನವೆಂಬರ್, 2014 
ಮೆ || ಜೆ.ಎಸ್. ಡಬ್ಬು ಸ್ಟೀಲ್ ಲಿ., ವಿಧ್ಯಾನಗರ , ತೋರಣಗಲ್ಲು ಇವರಿಗೆ ಬಳ್ಳಾರಿ ಜಿಲ್ಲೆ, ಸಂಡೂರು ತಾಲ್ಲೂಕು, ಯರಬನಹಳ್ಳಿ ಗ್ರಾಮದ ವಿಸ್ತೀರ್ಣ 
91 - 57 ಎ /ಸೆಂಟ್ಸ್ ಎಕರೆ ಹಾಗೂ ಚಿಕ್ಕಂತಾಪುರ ಗ್ರಾಮದ ವಿಸ್ತೀರ್ಣ 29 -50 ಎ /ಸೆಂಟ್ಸ್ ಒಟ್ಟು 121 ಎಕರೆ 07 ಸೆಂಟ್ಸ್ ಕೃಷಿ ಜಮೀನನ್ನು ಕೈಗಾರಿಕಾ ( ಟ್ರಕ್ 
ಟರ್ಮಿನಲ್) ಉದ್ದೇಶಕ್ಕಾಗಿ ಕರ್ನಾಟಕ ಭೂ ಸುಧಾರಣಾ ಅಧಿನಿಯಮ 1961 ರ ಕಲಂ 109 (1ಎ) ರಡಿ ವಿನಾಯತಿ ನೀಡಲು ಕೋರಿ ಜಿಲ್ಲಾಧಿಕಾರಿ , 
ಬಳ್ಳಾರಿ ಇವರ ಪತ್ರ ಸಂಖ್ಯೆ : ಕಂ / ಭೂ . ಸು /01/2013 - 14, ದಿನಾಂಕ: 15 -05 - 2014ರಲ್ಲಿ ಶಿಫಾರಸ್ಸು ಮಾಡಿರುತ್ತಾರೆ. 

ಈ ಪ್ರಸ್ತಾವನೆಯನ್ನು ಪರಿಶೀಲಿಸಿ, ಕರ್ನಾಟಕ ಭೂ ಸುಧಾರಣಾ ಅಧಿನಿಯಮ 1961 ರ ಕಲಂ 109(1) ಮತ್ತು ಕರ್ನಾಟಕ ಭೂ ಸುಧಾರಣಾ 
ನಿಯಮಗಳು 1974ರ ನಿಯಮ 38 - ಬಿ ರಲ್ಲಿನ ಷರತ್ತುಗಳನ್ನು ಪೂರೈಸಿರುವುದರಿಂದ, ಕರ್ನಾಟಕ ಭೂ ಸುಧಾರಣೆ ಅಧಿನಿಯಮ 1961ರ ಕಲಂ 63, 
79ಎ , 79ಬಿ ಅಥವಾ 80ಕ್ಕೆ ವಿನಾಯಿತಿ ನೀಡಿ, ಕಲಂ 109( ಎ ) ರಡಿ ಮೇಲ್ಕಂಡ ಒಟ್ಟು 121 ಎಕರೆ 07 ಸೆಂಟ್ಸ್ ಕೃಷಿ ಜಮೀನನ್ನು ಖರೀದಿಸಲು ಈ 
ಕೆಳಕಂಡ ಷರತ್ತುಗಳಿಗೆ ಒಳಪಟ್ಟು ಸರ್ಕಾರದ ಅನುಮತಿ ನೀಡಲಾಗಿದೆ : 
1) ಯಾವ ಉದ್ದೇಶಕ್ಕಾಗಿ ಜಮೀನನ್ನು ಖರೀದಿಸಲು ಅನುಮತಿ ನೀಡಲಾಗಿದೆಯೋ ಅದೇ ಉದ್ದೇಶಕ್ಕಾಗಿ ಸಂಬಂಧಪಟ್ಟ ಜಮೀನನ್ನು ಎರಡು 

ವರ್ಷದೊಳಗೆ ಉಪಯೋಗಿಸತಕ್ಕದ್ದು ಮತ್ತು ಈ ಕುರಿತಂತೆ ಸಂಬಂಧಪಟ್ಟ ಜಿಲ್ಲಾಧಿಕಾರಿಗಳ ಮುಖಾಂತರ ಸರ್ಕಾರಕ್ಕೆ ಲಿಖಿತವಾಗಿ ಮಾಹಿತಿ 

ನೀಡತಕ್ಕದ್ದು. 
2) ಈ ಅನುಮತಿಯು ಕರ್ನಾಟಕ ಭೂಸುಧಾರಣೆ ಅಧಿನಿಯಮ (1961 )ರ ಕಲಂ 109ರನ್ವಯ ವಿನಾಯಿತಿ ಮಾತ್ರವಾಗಿದ್ದು ಬೇರೆ ಕಾನೂನುಗಳು 

ಉಲ್ಲಂಘನೆಯಾದಲ್ಲಿ ಸಂಬಂಧಿಸಿದ ಕಾಯ್ದೆಯಡಿ ಅಗತ್ಯ ಕ್ರಮ ಜರುಗಿಸಲು ಅವಕಾಶವಿರುತ್ತದೆ . 
3 ) ಈ ವಿನಾಯಿತಿ ಪಡೆದವರು ಸರ್ಕಾರ ಅಥವಾ ಯಾವುದೇ ಷೆಡ್ಯೂಲ್ ಬ್ಯಾಂಕ್ ಅಥವಾ ಸಹಕಾರಿ, ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ 

ಒಂದಕ್ಕೆ ಅಥವಾ ಕಂಪನಿ ಕಾಯ್ದೆ , 1956ರ ಕಲಂ 3 ರಲ್ಲಿ ಹೇಳಿರುವಂತೆ ಶೇಕಡ 51 ಪೇಮ್ಸ್ ಅಪ್ ಷೇರು ಬಂಡವಾಳ ಹೊಂದಿದ ರಾಜ್ಯ 
ಸರ್ಕಾರ ಅಥವಾ ಕೇಂದ್ರ ಸರ್ಕಾರ ಅಥವಾ ರಾಜ್ಯ ಸರ್ಕಾರದ ನಿಯಂತ್ರಿತ ಅಥವಾ ಎರಡರ ಹಿಡಿತ ಹೊಂದಿರುವ ಸರ್ಕಾರದ 
ಸಂಘ / ಸಂಸ್ಥೆ ಒಂದಕ್ಕೆ ಖಾತರಿ ನೀಡಿ ಅಡಮಾನ ಹಾಗೂ ಇತರೆ ಹೊಣೆ ಮಾಡಿ ಸಾಲ ಪಡೆಯುವುದನ್ನು ಹೊರತುಪಡಿಸಿ, ಸದರಿ 

ಜಮೀನನ್ನು ನಿಗದಿತ ಉದ್ದೇಶಕ್ಕಲ್ಲದೆ ಬೇರೆ ಉದ್ದೇಶಕ್ಕೆ ಬಳಸತಕ್ಕದ್ದಲ್ಲ. 
4) ಸದರಿ ಜಮೀನನ್ನು ವ್ಯವಸಾಯೇತರ ಉದ್ದೇಶಕ್ಕಾಗಿ ಪರಿವರ್ತಿಸಿಕೊಳ್ಳಲು ಕರ್ನಾಟಕ ಭೂ ಕಂದಾಯ ಅಧಿನಿಯಮ (1964 ) ದ ಕಲಂ 95ರ 

ಮೇರೆಗೆ ಸಂಬಂಧಪಟ್ಟ ಜಿಲ್ಲಾಧಿಕಾರಿಯವರಿಂದ ಅನುಮತಿ ಪಡೆಯತಕ್ಕದ್ದು . 
5) ಉಲ್ಲೇಖಿತ ಜಮೀನುಗಳಲ್ಲಿ ಯಾವುದೇ ಅಭಿವೃದ್ಧಿ ಕಾರ್ಯ ಕೈಗೊಳ್ಳುವ ಮೊದಲು ಜಮೀನಿನ ವಿನ್ಯಾಸಕ್ಕೆ ನಗರ ಯೋಜನಾ 

ಇಲಾಖೆ/ ಅಭಿವೃದ್ಧಿ ಪ್ರಾಧಿಕಾರ/ ಸ್ಥಳೀಯ ಪ್ರಾಧಿಕಾರಗಳಿಂದ ಅಥವಾ ಸಂಬಂಧಪಟ್ಟ ಸಕ್ಷಮ ಪ್ರಾಧಿಕಾರಿಗಳಿಂದ ಅನುಮೋದನೆ 

ಪಡೆಯತಕ್ಕದ್ದು. 
6) ಆ ಜಮೀನು ಯಾವುದೇ ನಗರಾಭಿವೃದ್ಧಿ ಪ್ರಾಧಿಕಾರದ ಸಿ. ಡಿ. ಪಿ/ ಓ. ಡಿ. ಪಿ. ವ್ಯಾಪ್ತಿಯೊಳಗೆ ಬಂದಲ್ಲಿ ಸಂಬಂಧಪಟ್ಟ ಪ್ರಾಧಿಕಾರದ ಅನುಮತಿ 

ಪಡೆಯತಕ್ಕದ್ದು. 
7) ಕರ್ನಾಟಕ ಭೂ ಮಂಜೂರಾತಿ ನಿಯಮಗಳು 1969ರಂತೆ ಮಂಜೂರು ಮಾಡಬೇಕಾದಂತಹ ಯಾವುದೇ ಸರ್ಕಾರಿ ಜಮೀನುಗಳು ಇದ್ದಲ್ಲಿ 

ಅದನ್ನು ಹೊರತುಪಡಿಸಲಾಗಿದೆ. 
8) ಸಂಸ್ಥೆ ನಡೆಸುವ ಚಟುವಟಿಕೆಗಳು ಸ್ಥಳೀಯ ಕಾನೂನು, ಕರ್ನಾಟಕ ಮತ್ತು ಭಾರತ ಸರ್ಕಾರದ ಕಾನೂನುಗಳನ್ನು ಪಾಲಿಸತಕ್ಕದ್ದು . 

ಈ ಮೇಲಿನ ಯಾವುದೇ ಷರತ್ತುಗಳು ಉಲ್ಲಂಘನೆಯಾದಲ್ಲಿ ಈಗ ನೀಡಲಾಗಿರುವ ಅನುಮತಿಯನ್ನು ಕಾನೂನು ರೀತ್ಯ ರದ್ದುಪಡಿಸಲಾಗುವುದು 
ಮತ್ತು ಪ್ರಸ್ತಾಪಿತ ಭೂಮಿಯನ್ನು ಋಣಮುಕ್ತವಾಗಿ ಸರ್ಕಾರದಲ್ಲಿ ನಿಹಿತ ಮಾಡಿಕೊಳ್ಳಲಾಗುವುದು. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಬಿ . ಎಂ . ದಾಕ್ಷಾಯಣಮ್ಮ , 
P . R . 859 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
SC 20 

ಕಂದಾಯ ಇಲಾಖೆ ( ಭೂ ಸುಧಾರಣೆ) . 


೪೭೯೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೨೫ , ೨೦೧೪ 

ಭಾಗ ೩ 
GOVERNMENT OF KARNATAKA 
DIRECTORATE OF ECONOMICS AND STATISTICS, BANGALORE -1 

Consumer Price Index Numbers for Industrial Workers 
No . DES 24 PWX 2014 , dated 20 - 10 - 2014 
Base : 1987 -88 = 100 

Month : August 
Date : 20 - 10 - 2014 


State : Karnataka 


Group /Sub - Group 


Bellary 


Bhadravathi 


Davangere 


Dandeli 


Gulbarga 


Harihar 


Hassan 


Mandya 


Mangalore 


Raichur 


Tumkur 


o 


| 


9 


10 


| 


11 


| 


12 


FOOD: 


(a ) Cereals & Cereals Products 


9811 


956 


1091 


902 


929 


988 


976 


1025804 


1080 


971 


(b ) Pulses & Pulse Products 


714 


767 


829 


887 


708 


766 


760 


783 


818 


730 


736 


(c) Oil & Fats 


467 


413 


469 


424 


442 


468 


430 


514 


437 


(d ) Meat Fish & Eggs 


907 


1126 


1157 1042 


993 


1083 


96010847281213 1088 


( e ) Milk & Milk Products 


737 


684 


775 | 875 | 759 


779 


| 755 


754 


(f) Condiments & Spices 


649 


809 


1093 936661 


760 


879 


873 


734 


857 | 787 


(g) Vegetables & Fruits 


912 


1029 


1083 


1031 | 849 


887 


9201114 


813 


707 


1219 


(h ) Other Food 


598 


598 


975 


975 


398 


898 


| 811 


811 


721 


| 662 


748 


767 


782 


695 


654 


FOOD GROUP INDEX 


807 


884 


968 


866 


794 


823 


849 


926 


753 


879 


| 851 


Pan , Supari, Tobacco & Intoxicants 


837 


1070 


934 


876 


731 


922 


788858 592727 


881 


Fuel & Light 


677 


627 


694 


784 


689 


699 


729 


599 


917 


526 


IV . 


Housing 


100 


100 


100 


100 


100 


100 


100 


V. 


Clothing, Bedding & Footwear 


359 


553 


519 


480 


403 


472 


728 


362 


720 


235 


VI. 


Miscellaneous: 


(a )Medical Care 


751 


966 


643 


493 


387 


362 


687 


631 


507 


(b ) Education , Recreation & 
Amusement 


792 


1155 


504 


1004 


854 


| 641 | 1162 


1585 


1007 


(c) Transport & Communication 


709 


855 


777 


788 


868 


811 


818 


1116 


920 


809 


(d ) Personal Care & effects 


444 


533 


585 


603 


693 


474 


501 


556 


546 


525 


495 


(e ) Other 


559 


543 


714 


849 | 503 


512 


544 


736 


470 


Miscellaneous Group 


626 


685 


755 


633 


686 


640 


| 677 


756 


593 


GENERAL INDEX 


654 


711 


767 


708 


637 


658705764 


632 


754 


583 


To convert to Base 1960 Multiply by 
Linking Factor. 


7. 39 


8.26 


8. 56 


9.25 


7.929 . 31 


ಜಂಟಿ ನಿರ್ದೇಶಕರು, 
ಆರ್ಥಿಕ ಮತ್ತು ಸಾಂಖ್ಯಿಕ ನಿರ್ದೇಶನಾಲಯ , 

ಕರ್ನಾಟಕ ಸರ್ಕಾರ, ಬೆಂಗಳೂರು 


JD7 a 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೨೫ , ೨೦೧೪ 

$ 250 
GOVERNMENT OF INDIA 
MINISTRY OF LABOUR 
LABOUR BUREAU 

"CLEREMONT Shimla - 171004 
Consumer Price Index Numbers for Industrial Workers (Base : 2001= 100 ) 

Month : August , 2014 


Group /Sub -Group/Centre 


BELGAUM 


BANGALORE 


HUBLI 
DHARWAD 


MERCARA 


MYSORE 


FOOD 


( a ) Cereals Products 


265 


293 


267 


268 


301 


(b ) Pulses Products 


249 


249 


253 


280 


276 


255 


(c ) Oils & Fats 


233 


247 


203 


277 


213 


(d ) Meat, Fish & Eggs 


1 


382 


330 


330 


342 


316 


326 


(e ) Milk Products 


T298T 274 


274 


252 


266 


291 


(f) Condiments & Spices 


288 


324 


323 


295 


309 


(g) Vegetables & Fruits 


| 


446 


446 


365 


365 


345 


358 


349 


266 


293 


273 


281 


274 


(h) Other Food 
I. FOOD GROUP 


293 


300 


278 


290 


296 


II. Pan , Supari, Tobacco & Intoxicants 


273 


265 


285 


236 


310 


III. Fuel & Light Group 


215 


181 


208 


351 


212 


IV . Housing Group 


242 


226 


354 


102 


276 


V . Clothing , Bedding & Footwear 


168 


157 


167 


189 


159 


Miscellaneous 


(a ) Medical care 


193 


247 


211 


232 


186 


(b ) Education , Recreation and Amusement 


173 


173 


173 


177 


177 


332 


135 


(c ) Transport and Communication 


324 


346 


332 


303 


283 


(d ) Personal Care & Effects 


215 


268 


250 


246 


227 


( e) 


Others 


231 


223 


227 


212 


285 


VI. Miscellaneous Group 


223 


261 


241 


269 


216 


GENERAL INDEX 


259 


260 


270 


263 


261 


L .R . CHAUHAN 
ECONOMIC OFFICER 


P . R . 843 


ಜಂಟಿ ನಿರ್ದೇಶಕರು, 
ಆರ್ಥಿಕ ಮತ್ತು ಸಾಂಖ್ಯಿಕ ನಿರ್ದೇಶನಾಲಯ, 

ಕರ್ನಾಟಕ ಸರ್ಕಾರ, ಬೆಂಗಳೂರು 


SC 05 


$ 269 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೨೫ , ೨೦೧೪ 

ಭಾಗ ೩ 
GOVERNMENT OF KARNATAKA 
DIRECTORATE OF ECONOMICS AND STATISTICS, BANGALORE- 1 

Consumer Price Index Numbers for Industrial Workers 
No. DES 24 PWX 2014 , dated 05- 11 - 2014 
Base : 1987 -88 = 100 

Month : September 
Date : 05 - 11 -2014 


State : Karnataka 


Group/Sub -Group 


Bellary 


Bhadravathi 


Bhadravathi 


Davangere 


Dandeli 


Gulbarga 


Harihar 


Hassan 


Mandya 


Mangalore 


Raichur 


Tumkur 


4 


5 


W 


6 


7 


| 


8 


9 


| 


10 


11 


12 


FOOD : 


(a) Cereals & Cereals Products 


981 


956 


1116 


891930 


1008 


985 1044804 


1090 


980 


(b ) Pulses & Pulse Products 


725 


776 


819 


906 


710 


768 


766 


787 | 827 


744 


745 


(c) Oil & Fats 


469 


413 


476 


412 


433 


467 


435 


515 


440 


408 


440 


(d ) Meat Fish & Eggs 


907 


1122 


1156 


1042 


1004 


1082 


957 


1069 


728 


1213 


1088 


(e) Milk & Milk Products 


737 


684 


775 


879759784758795 684 770754 


(f) Condiments & Spices 


658 


840 


1077 


1010 


671 


739 


874 


883 


731 


786 


769 


(g) Vegetables & Fruits 


907 


997 


1085 


1056 


801 


865 


939 


1055 


833 


678 


1261 


(h ) Other Food 


598 


| 970 


896 


799 


723 


662 


746773 784 


| 695 


655 


FOOD GROUP INDEX 


809 


883 


974 


869 


791 


826 


854929 


858 


Pan , Supari, Tobacco & Intoxicants 


837 


1082 


936 


924 


762 


931 


797860592 


727 


862 


III. 


Fuel & Light 


677 


627700 


687750606945 


526 


IV . 


Housing 


100 


100 


100 


100 


100 


| 100 


100 


100 


100 


100 


V . 


Clothing , Bedding & Footwear 


359 


554 


519 


483 


404 


472615734 


362 | 720 


236 


Miscellaneous: 


( a ) MedicalCare 


751 


643 


493387 


| 362 


688 


631 


465 


| 517 


374 


(b ) Education , Recreation & 
Amusement 


861 


792 


1154 


504 


1004 


1148 


854641 1162 1585 


1011 


(c) Transport & Communication 


709 


855 


| 777 


788868811 


818 


1115 


920 


777 


795 


(d ) Personal Care & effects 


444 


585 


616716 


474 


506 


558 


546 


495 


(e ) Other 


559 


570 


715 


849 


503 


512 


544 


| 735 


405 


706 


470 


Miscellaneous Group 


626 


755 


634 


692 


| 640 


644 


679677758 


592 


GENERAL INDEX 


655 


712 


771 


712 


638 


661 


709 


768 


| 634 


756 


585 


To convert to Base 1960 Multiply by 
Linking Factor. 


7 . 39 


9 . 19 


8 . 27 


8 . 26 


8 .56 


9.25 


7 .92 


9.31 


ಜಂಟಿ ನಿರ್ದೇಶಕರು, 
ಆರ್ಥಿಕ ಮತ್ತು ಸಾಂಖ್ಯಿಕ ನಿರ್ದೇಶನಾಲಯ , 

ಕರ್ನಾಟಕ ಸರ್ಕಾರ, ಬೆಂಗಳೂರು 


ಭಾಗ ೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೨೫ , ೨೦೧೪ 

೪೭೯೩ 
GOVERNMENT OF INDIA 
MINISTRY OF LABOUR 
LABOUR BUREAU 

CLEREMONT Shimla - 171004 
Consumer Price Index Numbers for Industrial Workers (Base : 2001= 100 ) Month : September 2014 


Group /Sub-Group/Centre 


BELGAUM 


BANGALORE 


HUBLI 
DHARWAD 


MERCARA 


MYSORE 


FOOD 


(a ) Cereals Products 


268 


294 


274 


266 


301 


(b ) Pulses Products 


272 


266 


279 


276 


260 


(c ) Oils & Fats 


239 


245 


205 


278 


210 


(d ) Meat, Fish & Eggs 


360 


337 


352 


323 


323 


(e ) Milk Products 


312 


274 


252 


266 


291 


(f) Condiments & Spices 


278 


313 


326 


292 


281 


418 


342 


319 


348 


322 


(g) Vegetables & Fruits 
(h ) Other Food 
VII. FOOD GROUP 


269 


294 


274 


281 


274 


293 


298 


280 


289 


291 


VIII. 


Pan , Supari, Tobacco & Intoxicants 


276 


266 


290 


236 


310 


IX . Fuel & LightGroup 


217 


182 


210 


353 


214 


242 


226 


354 


102 


276 


X . Housing Group 
XI. Clothing, Bedding & Footwear 


170 


151 


172 


188 


184 


Miscellaneous 


( a) 


Medical care 


198 


249 


216 


232 


186 


(b ) Education , Recreation and Amusement 


172 


174 


183 


332 


136 


(c ) Transport and Communication 


322 


344 


331 


303 


279 


211 


262 


253 


247 


225 


(d ) Personal Care & Effects 
(e ) Others 
XII. Miscellaneous Group 


225 


223 


238 


212 


285 


223 


260 


245 


270 


215 


GENERAL INDEX 


258 


259 


272 


263 


260 


L .R . CHAUHAN 
ECONOMIC OFFICER 


P . R . 844 
SC 05 


ಜಂಟಿ ನಿರ್ದೇಶಕರು, 
ಆರ್ಥಿಕ ಮತ್ತು ಸಾಂಖ್ಯಿಕ ನಿರ್ದೇಶನಾಲಯ, 

ಕರ್ನಾಟಕ ಸರ್ಕಾರ, ಬೆಂಗಳೂರು 


ನಿರ್ದೇಶಕರು, ತಾಂತ್ರಿಕ ಶಿಕ್ಷಣ ಇಲಾಖೆ, ಬೆಂಗಳೂರು, ಇವರ ಕಛೇರಿಯ ನಡವಳಿಗಳು 
ವಿಷಯ : ಶ್ರೀ ಬದ್ರುದ್ದೀನ್ ಷರೀಪ್, ದ್ವಿತೀಯ ದರ್ಜೆ ಸಹಾಯಕರು, ಸರ್ಕಾರಿ ಪಾಲಿಟೆಕ್ನಿಕ್, ಕೆ. ಜಿ.ಎಫ್, ಇವರು ತಮ್ಮ ಪತ್ನಿ 

ಶ್ರೀಮತಿ ಸೈಯದ್ ಅಸಿಮ ಅಂಜುಮ್ ಇವರಿಗೆ ವರದಕ್ಷಿಣೆ ಕಿರುಕುಳ ನೀಡಿರುತ್ತಾರೆ ಎಂಬ ದೂರಿನ ಬಗ್ಗೆ. 
ಓದಲಾಗಿದೆ : 1. ಶ್ರೀಮತಿ ಸೈಯದ್ ಅಸಿಮ ಅಂಜುಮ್ ಇವರು ನಿರ್ದೇಶಕರಿಗೆ ಸಲ್ಲಿಸಿರುವ ದೂರಿನ ಪತ್ರ ದಿನಾಂಕ: 9 .05.2013 

2. ಶ್ರೀಮತಿ ಸೈಯದ್ ಅಸಿಮ ಅಂಜುಮ್ ಇವರು ಸಬ್ ಇನ್ಸ್‌ಪೆಕ್ಟರ್ ಆಫ್ ಪೋಲಿಸ್ , ಕೋಲಾರ ನಗರ 

ಪೋಲಿಸ್ ಸ್ಟೇಷನ್, ಕೋಲಾರ ಇವರಿಗೆ ಸಲ್ಲಿಸಿರುವ ದೂರಿನ ಪತ್ರ ದಿನಾಂಕ: 6.05 .2013 
3. ಕೋಲಾರ ನಗರ ಪೋಲಿಸ್ ಸ್ಟೇಷನ್ ಎಫ್‌ಐಆರ್‌ ಸಂಖ್ಯೆ: 0136/2013 , ದಿ:6.5.2013 


೪೭೯೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೨೫ , ೨೦೧೪ 


ಭಾಗ ೩ 


4. ಪೋಲಿಸ್ ವೃತ್ತ ನಿರೀಕ್ಷಕರವರ ಕಛೇರಿ ಇವರು ಪ್ರಿನ್ಸಿಪಾಲರಿಗೆ ಬರೆದ ಪತ್ರ ದಿ:16.5.2013 
5. ಪ್ರಿನ್ಸಿಪಾಲರು, ಸ. ಪಾ ಕೆ. ಜಿ.ಎಫ್ ಇವರು ನಿರ್ದೇಶಕರಿಗೆ ಬರೆದ ಪತ್ರ 
6. ಶ್ರೀ ಬದ್ರುದ್ದೀನ್ ಷರೀಪ್ ಇವರನ್ನು ಅಮಾನತ್ತುಗೊಳಿಸಿದ ದಿನಾಂಕ: 21. 05 . 2013 
7. ದೋಷಾರೋಪಣಾ ಪಟ್ಟಿ ದಿನಾಂಕ : 07.08.2013 | 
8. ಶ್ರೀ ಎಸ್ . ಇಂದುಧರ , ನಿವೃತ್ತ ಜಿಲ್ಲಾ ನ್ಯಾಯಾಧೀಶರು ಇವರನ್ನು ನೇಮಕ ಮಾಡಿದ ದಿನಾಂಕ: 18.09.2013 
9. ನ್ಯಾಯಾಧೀಶರ ಅಂತಿಮ ವಿಚಾರಣಾ ವರದಿ ದಿನಾಂಕ: 28.03. 2014 
10. 2ನೇ ಕಾರಣ ಕೇಳುವ ನೋಟಿಸು ದಿನಾಂಕ: 29.03.2014 
11. 2ನೇ ಕಾರಣ ಕೇಳುವ ನೋಟಿಸಿಗೆ ಉತ್ತರ ಸಲ್ಲಿಸಿದ ದಿನಾಂಕ : 14 - 05 - 2014, 


ಪ್ರಸ್ತಾವನೆ : 

ಸರ್ಕಾರಿ ಪಾಲಿಟೆಕ್ನಿಕ್ , ಕೆ. ಜಿ .ಎಫ್ ಇಲ್ಲಿ ದ್ವಿತೀಯ ದರ್ಜೆ ಸಹಾಯಕರು ( ಹಾಲಿ ಅಮಾನತ್ತಿನಲ್ಲಿರುವ) ಶ್ರೀ ಬದ್ರುದ್ದೀನ್ ಷರೀಫ್, ಇವರ 
ವಿರುದ್ದ ಅವರ ಪತ್ನಿ ಶ್ರೀಮತಿ ಸೈಯದ್ ಆಸಿಮ ಅಂಜುಮ್ ಇವರು ನನಗೆ ವರದಕ್ಷಿಣೆ ಕಿರುಕುಳ ನೀಡುತ್ತಿರುತ್ತಾರೆ ಎಂದು ದಿ: 06 - 05 - 2013 ರಂದು 
ಕೋಲಾರದ ವೃತ್ತ ನಿರೀಕ್ಷಕರವರ ಕಛೇರಿಗೆ ಲಿಖಿತವಾಗಿ ದೂರು ನೀಡಿ ನಾನು ಶ್ರೀ ಬದ್ರುದ್ದೀನ್ ಷರೀಪ್ ಇವರನ್ನು ದಿ: 12 - 07 - 2012 ರಂದು ವಿವಾಹ 
ಆಗಿದ್ದೇನೆ. ಕೆಲವು ದಿನಗಳ ನಂತರ ನನ್ನ ಗಂಡ, ನನ್ನ ಅತ್ತೆ ಶ್ರೀಮತಿ ವಹಿದಾ ಬೇಗಂ, ನನ್ನ ಗಂಡನ ತಂಗಿ ಹರ್ಷಿಯಾ ಮತ್ತು ನನ್ನ ಗಂಡನ ಚಿಕ್ಕಮ್ಮ 
ಜಮರುತ್ ಬೇಗಂ ಹಾಗೂ ಅವರ ಕುಟುಂಬದ ಸದಸ್ಯರು ನನ್ನನ್ನು ತುಚ್ಛವಾದ ಮಾತುಗಳಿಂದ ಪ್ರತಿದಿನ ಬೈಯುವುದು ಮತ್ತು ಮಾನಸಿಕವಾಗಿ ಹಿಂಸೆ 
ನೀಡುವುದು ದೈಹಿಕವಾಗಿ ಹಲ್ಲೆ ನಡೆಸುವುದು ಮತ್ತು ತಂದೆ ತಾಯಿ ಮನೆಯಿಂದ ವರದಕ್ಷಿಣೆ ಹಣವನ್ನು ತರಲು ಒತ್ತಾಯ ಪಡಿಸಿರುತ್ತಾರೆ. ಅಲ್ಲದೆ ನಾನು 
ಎಂ . ಎ ಎಂಇಡಿ ಪಾಸು ಮಾಡಿ ಐಬಿಎಂ ಪಿಯು ಕಾಲೇಜ್, ಬಂಗಾರಪೇಟೆಯಲ್ಲಿ 2 ವರ್ಷಗಳಿಂದ ಉಪನ್ಯಾಸಕರಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದೇನೆ. ಈಗ 
ನನ್ನ ಅತ್ತೆ ಮನೆಯವರು ನನ್ನ ಈ ಕೆಲಸವನ್ನು ಬಿಟ್ಟು ಬಿಡು ಎಂದು ಒತ್ತಾಯ ಮಾಡುತ್ತಿದ್ದಾರೆ. ಈ ದಿನ ಬೆಳಿಗ್ಗೆ ನನ್ನ ಗಂಡ, ಅತ್ತೆ, ತಂಗಿ ಮತ್ತು ನನ್ನ 
ಗಂಡನ ಚಿಕ್ಕಮ್ಮ ಮತ್ತು ದೊಡ್ಡಪ್ಪ ಸೈಯದ್ ಮುನೇರ್ ಅಹಮದ್ ಇವರು ನನ್ನ ಮೇಲೆ ಹಲ್ಲೆ ಮಾಡಿ ನನ್ನ ಮಾಂಗಲ್ಯವನ್ನು ಕಿತ್ತುಕೊಂಡಿರುತ್ತಾರೆ ಮತ್ತು 
ಹಲ್ಲೆ ಮಾಡಿ ನನ್ನ ಎಡಗೈ ಮೇಲೆ ಗಾಯ ಮಾಡಿರುತ್ತಾರೆ. ನನ್ನ ಗಂಡನ ಮನೆಯಲ್ಲಿದ್ದರೆ ನನಗೆ ಪ್ರಾಣಾಪಾಯ ಇದೆ ಕಾರಣ ನನ್ನ ಗಂಡ ಮತ್ತು ಅವರ 
ಕುಟುಂಬದವರು ನನ್ನನ್ನು ಕೊಲ್ಲುತ್ತೇನೆಂದು ಹೇಳಿರುತ್ತಾರೆ. ಆದ್ದರಿಂದ ತಾವು ಅವರ ಮೇಲೆ ಕಠಿಣ ಕ್ರಮ ಕೈಗೊಂಡು ನನಗೆ ಕಾನೂನು ರೀತಿ ನ್ಯಾಯ 
ಒದಗಿಸಬೇಕೆಂದು ವಿನಂತಿಸುತ್ತಾ ಸಬ್ ಇನ್ಸ್‌ಪೆಕ್ಟರ್ ಆಫ್ ಪೋಲಿಸ್ ಕೋಲಾರ ನಗರ ಪೋಲಿಸ್ ಸ್ಟೇಷನ್ ಕೋಲಾರ ಇವರಿಗೆ ದೂರು ನೀಡಿರುತ್ತಾರೆ. 

ಸದರಿ ಪ್ರಕರಣವನ್ನು ಕೈಗೆತ್ತಿಕೊಂಡ ಪೋಲಿಸ್ ಇನ್ಸ್‌ಪೆಕ್ಟರ್‌ರವರು ದಿನಾಂಕ: 06 - 05 - 2013 ರಂದು ಸಂಜೆ 7 - 00 ಗಂಟೆಯಲ್ಲಿ ನಿಮ್ಮನ್ನು 
ದಸ್ತಗಿರಿ ಮಾಡಿ ನ್ಯಾಯಾಲಯದ ಮುಂದೆ ಹಾಜರುಪಡಿಸಿದ್ದು ನ್ಯಾಯಾಲಯವು ನಿಮ್ಮನ್ನು ನ್ಯಾಯಾಂಗ ಬಂಧನಕ್ಕೆ ಒಳಪಡಿಸಿರುತ್ತದೆ. 06 - 05 - 2013 ರಿಂದ 
9 - 05 -2013 ವರೆಗೆ ನ್ಯಾಯಾಂಗ ಬಂಧನದಲ್ಲಿದ್ದು ದಿನಾಂಕ: 09 -05 - 2013 ರಂದು ನ್ಯಾಯಾಲಯದ ಜಾಮೀನಿನ ಮೇಲೆ ಬಿಡುಗಡೆ ಆಗಿರುತ್ತೀರಿ ಎಂದು 
ಪೋಲಿಸ್ ವೃತ್ತ ನಿರೀಕ್ಷಕರವರ ಕಛೇರಿಯಿಂದ ಲಿಖಿತ ಪತ್ರದ ಮುಖೇನ ತಿಳಿದುಬಂದಿರುತ್ತದೆ. ಸದರಿ ಪ್ರಕರಣದ ಬಗ್ಗೆ ಪ್ರಥಮ ವರ್ತಮಾನ ವರದಿ ಸಹ 
ಆಗಿರುತ್ತದೆ ( FIR). ಇವರು ಒಬ್ಬ ಸರ್ಕಾರಿ ನೌಕರರಿಗೆ ತರವಲ್ಲದ ರೀತಿಯಲ್ಲಿ ವರ್ತಿಸಿ ಕರ್ನಾಟಕ ನಾಗರೀಕ ಸೇವಾ ನಡತೆ [ ವರ್ತನೆ] ನಿಯಮಗಳು 
1966 ರ ನಿಯಮ 3 (1) ರ ಉಪನಿಯಮ (i) ಮತ್ತು 14 ಎ ಮತ್ತು 29 ಸಿ ನ್ನು ಉಲ್ಲಂಘಿಸಿ ಕ್ರಿಮಿನಲ್ ಮೊಕದ್ದಮೆಗೆ ಒಳಗಾಗಿರುತ್ತಾರೆ. 

ಉಲ್ಲೇಖ( 7) ರ ಪತ್ರದಲ್ಲಿ ಸದರಿಯವರಿಗೆ ದೋಷಾರೋಪಣಾ ಪಟ್ಟಿಯನ್ನು ಜಾರಿಗೊಳಿಸಲಾಗಿತ್ತು. ಅವರು ನೀಡಿದ ವಿವರಣೆಯನ್ನು ಒಪ್ಪದೇ 
ಶಿಸ್ತುಪ್ರಾಧಿಕಾರವು ಈ ಪ್ರಕರಣದ ಬಗ್ಗೆ ಇಲಾಖಾ ಹಂತದಲ್ಲಿ ನಿಯಮಾನುಸಾರ ಇಲಾಖಾ ವಿಚಾರಣೆ ನಡೆಸಿ ವರದಿ ಸಲ್ಲಿಸಲು ಶ್ರೀ ಎಸ್ . ಇಂದುಧರ, 
ನಿವೃತ್ತ ನ್ಯಾಯಾಧೀಶರು ಇವರನ್ನು ವಿಚಾರಣಾಧಿಕಾರಿಯನ್ನಾಗಿ ನೇಮಿಸಲಾಗಿ ಅದರಂತೆ ಸದರಿ ವಿಚಾರಣಾಧಿಕಾರಿಗಳು ವಿಚಾರಣೆ ನಡೆಸಿ ವರದಿ 
ಸಲ್ಲಿಸಿರುತ್ತಾರೆ. ಸದರಿ ವರದಿಯಲ್ಲಿ ಶ್ರೀ ಬದ್ರುದ್ದೀನ್ ಷರೀಫ್ ದ್ವಿತೀಯ ದರ್ಜೆ ಸಹಾಯಕರು ( ಹಾಲಿ ಅಮಾನತ್ತಿನಲ್ಲಿರುವ ) ಇವರ ಮೇಲೆ 
ಹೊರಿಸಲಾದ ಆರೋಪ ರುಜುವಾತಾಗಿರುತ್ತದೆ ಎಂದು ವರದಿಯಲ್ಲಿ ಉಲ್ಲೇಖಿಸಿರುತ್ತಾರೆ . ಸದರಿ ವರದಿಯನ್ನು ಲಗತ್ತಿಸಿ ನಿಯಮಾನುಸಾರ ದಿನಾಂಕ: 
29 .03.2014 ರಂದು ಜಾರಿ ಮಾಡಿ ಅವರ ಲಿಖಿತ ಸಮಜಾಯಿಷಿಯನ್ನು ಸಲ್ಲಿಸಲು 30 ದಿನಗಳ ಕಾಲಾವಕಾಶ ನೀಡಲಾಗಿತ್ತು. ಅದರಂತೆ ಆರೋಪಿತರು 
ದಿನಾಂಕ: 14 .05.2014 ರಂದು ತಮ್ಮ ಲಿಖಿತ ಸಮಜಾಯಿಷಿಯನ್ನು ಸಲ್ಲಿಸಿರುತ್ತಾರೆ. ಸದರಿ ಸಮಜಾಯಿಷಿಯನ್ನು ಪರಿಶೀಲಿಸಿದ ಶಿಸ್ತು ಪ್ರಾಧಿಕಾರವು ಅವರ 
ಸಮಜಾಯಿಷಿಯನ್ನು ಒಪ್ಪದೆ ಕರ್ನಾಟಕ ನಾಗರೀಕ ಸೇವಾ ನಡತೆ( ವರ್ತನೆ) ನಿಯಮಗಳು 1966ರ ನಿಯಮ 3 ಉಪನಿಯಮ 1 (i) (i) (i) ನ್ನು ಮತ್ತು 
ನಿಯಮ 14 ( ಎ ), 29 ( ಸಿ) ಇವುಗಳನ್ನು ಉಲ್ಲಂಘಿಸಿದ ಆರೋಪದ ಮೇರೆಗೆ ಹಾಗೂ ನಿವೃತ್ತ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರ ಅಂತಿಮ ವಿಚಾರಣಾ 
ವರದಿಯನ್ನು ಅಂಗೀಕರಿಸಿ ಈ ಕೆಳಕಂಡಂತೆ ಆದೇಶ ಹೊರಡಿಸಲಾಗಿದೆ. 

ಆದೇಶ ಸಂಖ್ಯೆ : ಡಿಟಿಇ 3 ಡಿಜಕ್ಕೂ (1) 2013 , ದಿನಾಂಕ: 26.09 .2014 
ಸರ್ಕಾರಿ ಪಾಲಿಟೆಕ್ನಿಕ್ , ಕೆ. ಜಿ.ಎಫ್ ಇಲ್ಲಿ ದ್ವಿತೀಯ ದರ್ಜೆ ಸಹಾಯಕರಾಗಿ ಕಾರ್ಯನಿರ್ವಹಿಸುತ್ತಿರುವ ಶ್ರೀ ಬದ್ರುದ್ದೀನ್ ಷರೀಫ್ ( ಹಾಲಿ 
ಅಮಾನತ್ತಿನಲ್ಲಿರುವ) ಇವರು ತಮ್ಮ ಪತ್ನಿಗೆ ವರದಕ್ಷಿಣೆ ಕಿರುಕುಳ ನೀಡುತ್ತಿರುತ್ತಾರೆ ಎಂಬ ಆರೋಪ ಸಾಬೀತಾದ ಮೇರೆಗೆ ಕರ್ನಾಟಕ ನಾಗರೀಕ ಸೇವಾ 
ನಡತೆ( ವರ್ತನೆ) ನಿಯಮಗಳು 1966ರ ನಿಯಮ 3 ಉಪನಿಯಮ 1 (1) (i) (i) ನ್ನು ಮತ್ತು ನಿಯಮ 14 ( ಎ), 29 ( ಸಿ) ಇವುಗಳನ್ನು ಉಲ್ಲಂಘಿಸಿದ್ದರಿಂದ 


ಭಾಗ ೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೨೫ , ೨೦೧೪ 


೪೭೯೫ 


ಕರ್ನಾಟಕ ಸರ್ಕಾರಿ ಸೇವಾ [ ವರ್ಗಿಕರಣ ನಿಯಂತ್ರಣ ಹಾಗೂ ಮೇಲ್ಮನವಿ] ನಿಯಮಾವಳಿ 1957 ರ ನಿಯಮ 8 [ vi] ರಂತೆ ಸದರಿಯವರನ್ನು 
ತಕ್ಷಣದಿಂದ ಜಾರಿಗೆ ಬರುವಂತೆ ಸರ್ಕಾರಿ ಸೇವೆಯಿಂದ ಕಡ್ಡಾಯ ನಿವೃತ್ತಿಗೊಳಿಸಿ ಆದೇಶಿಸಲಾಗಿದೆ. 


P . R . 835 


SC -10 


ನಿರ್ದೇಶಕರು 
ಹಾಗೂ ನೇಮಕಾತಿ ಮತ್ತು ಶಿಸ್ತು ಪ್ರಾಧಿಕಾರ 
ತಾಂತ್ರಿಕ ಶಿಕ್ಷಣ ಇಲಾಖೆ, ಬೆಂಗಳೂರು 


ವಿಷಯ : 


ನಿರ್ದೇಶಕರು , ತಾಂತ್ರಿಕ ಶಿಕ್ಷಣ ಇಲಾಖೆ, ಬೆಂಗಳೂರು, ಇವರ ಕಛೇರಿಯ ನಡವಳಿಗಳು 
ಶ್ರೀ ಎನ್. ನರಸಿಂಹರಾಜು, ಸೇವಕರು , ಸರ್ಕಾರಿ ಚಲನಚಿತ್ರ ಮತ್ತು ದೂರದರ್ಶನ ಸಂಸ್ಥೆ, ಹೆಸರಘಟ್ಟ ಬೆಂಗಳೂರು, 
ಇವರ ಕಾನೂನು ಬಾಹಿರವಾಗಿ ದ್ವಿಪತ್ನಿಯನ್ನು ಹೊಂದಿರುವ ಸಂಬಂಧದ ಅಂತಿಮ ಆದೇಶ ಹೊರಡಿಸುವ ಬಗ್ಗೆ. 


ಓದಲಾಗಿದೆ : 1. ಶ್ರೀಮತಿ ಸ್ಫೂರ್ತಿ ದೇವರಾಜ್ , ಇವರ ಸಲ್ಲಿಸಿರುವ ದೂರಿನ ಪತ್ರ ದಿನಾಂಕ : 28 .07.2011 

ಶ್ರೀ ನಿರಂಜನ್‌ದಾಸ್ ರಾಜ್ಞಾನ್ ಇವರ ನೇತೃತ್ವದಲ್ಲಿ ನಡೆದ ಪೂರ್ವಭಾವಿ ಇಲಾಖಾ ವಿಚಾರಣಾ ವರದಿ. 

ದೋಷಾರೋಪಣಾ ಪಟ್ಟಿ ದಿನಾಂಕ: 15.12.2012 
4. ಈ ಕಛೇರಿಯ ಕಾರಣ ಕೇಳುವ ನೋಟಿಸು ದಿನಾಂಕ: 15 .09.2012 
5. ನಿವೃತ್ತ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರನ್ನು ವಿಚಾರಣೆಗೆ ನೇಮಿಸಲಾದ ಆದೇಶ ದಿನಾಂಕ: 04. 03.2012 
6. ಶ್ರೀ ಎಂ . ಜಿ.ಹಿರೇಮಠ, ನಿವೃತ್ತ ಜಿಲ್ಲಾ ನ್ಯಾಯಾಧೀಶರು ನಡೆಸಿದ ವಿಚಾರಣಾ ವರದಿ ದಿನಾಂಕ : 07.03.2014 

2ನೇ ಕಾರಣ ಕೇಳುವ ನೋಟಿಸು ದಿನಾಂಕ: 11. 03.2014 
8. ಸರ್ಕಾರಕ್ಕೆ ಬರೆದ ಪತ್ರ ಸಂ : ಡಿಟಿಇ 3 ಡಿಇಕ್ಕೂ ( 2) 2013, ದಿ:16.05.2014 

ಸರ್ಕಾರದ ಪತ್ರ ಸಂ : ಇಡಿ 159 ಟಿಪಿಇ 2014, ದಿನಾಂಕ: 21. 07.2014 
10. ಶ್ರೀಮತಿ ಸರಸ್ವತಿ ಸಿ, ಇವರ ವಿವಾಹ ನೋಂದಣಿ ಪ್ರಮಾಣ ಪತ್ರ ಸಂಖ್ಯೆ: ಜೆಪಿಎನ್/ಎಂ422 - 2007 -08, 

ಜೆ. ಪಿ. ನಗರ, ಬೆಂಗಳೂರು ದಿನಾಂಕ: 14.12.2007 
ಶ್ರೀಮತಿ ಸ್ಫೂರ್ತಿ ದೇವರಾಜ್ ಇವರ ವಿವಾಹ ನೋಂದಣಿ ಪ್ರಮಾಣ ಪತ್ರ ಸಂಖ್ಯೆ : ಜೆಎವೈ - ಎಂ297 - 2007 - 08, 

ಜಯನಗರ, ದಿನಾಂಕ: 25.05.2007 
12 . ಶ್ರೀಮತಿ ಸ್ಫೂರ್ತಿ ದೇವರಾಜ್ ಇವರ ವಿವಾಹ ಲಗ್ನ ಪತ್ರಿಕೆ 
13 . ಶ್ರೀಮತಿ ಸರಸ್ವತಿ ಇವರ ಮಗನ ಜನನ ಪ್ರಮಾಣ ಪತ್ರ ಸಂ : 34076, ದಿ:29.12 .2006 

14. ಶ್ರೀಮತಿ ಸ್ಫೂರ್ತಿ ಇವರ ಮಗುವಿನ ಜನನ ಪ್ರಮಾಣ ಪತ್ರ ಸ : 145879 , ದಿ:11.10.2010 
ಪ್ರಸ್ತಾವನೆ : 

ಸರ್ಕಾರಿ ಚಲನಚಿತ್ರ ಮತ್ತು ದೂರದರ್ಶನ ಸಂಸ್ಥೆ, ಹೆಸರಘಟ್ಟ , ಬೆಂಗಳೂರು ಇಲ್ಲಿ ಗ್ರೂಪ್ ಡಿ ನೌಕರರಾಗಿ ಕಾರ್ಯನಿರ್ವಹಿಸುತ್ತಿರುವ 
ಶ್ರೀ ಎನ್. ನರಸಿಂಹರಾಜು ಇವರು ನಿಯಮಬಾಹಿರವಾಗಿ 2ನೇ ಮದುವೆ ಮಾಡಿಕೊಂಡಿದ್ದಾರೆ ಎಂದು ಶ್ರೀಮತಿ ಸ್ಫೂರ್ತಿ ದೇವರಾಜ್ , 
ಇವರು ದಿನಾಂಕ: 28 - 7 -2011 ರಂದು ನಿರ್ದೇಶಕರಿಗೆ ಸಲ್ಲಿಸಿದ ದೂರನ್ನು ಕೂಲಂಕಷವಾಗಿ ಪರಿಶೀಲಿಸಿ ಶ್ರೀ ಎನ್. ನರಸಿಂಹರಾಜು ಇವರು ದಿನಾಂಕ: 
4 -5 - 2007 ರಲ್ಲಿ ಧರ್ಮಸ್ಥಳ ಶ್ರೀ ಮಂಜುನಾಥೇಶ್ವರ ದೇವಾಲಯದಲ್ಲಿ ಮದುವೆಯಾಗಿ ದಿನಾಂಕ: 25 - 5 - 2007 ರಂದು ಮದುವೆ ಅಧಿಕಾರಿ ಮುಂದೆ 
ನೋಂದಾಯಿಸಿರುತ್ತದೆ. ನನ್ನ ಗಂಡ ಎಂದು ಹೇಳಿರುವ ಈ ವ್ಯಕ್ತಿ ಬೇರೊಬ್ಬ ಹೆಂಗಸನ್ನು ಮದುವೆ ಮಾಡಿಕೊಂಡಿದ್ದೆ ಎಂದು ಮೋಸ ಮಾಡಿರುತ್ತಾನೆ . ಈ 
ವಿಚಾರದಲ್ಲಿ ಈತನ ಮೇಲೆ ಕಾನೂನಿನ ರೀತಿ ಕ್ರಮ ತೆಗೆದುಕೊಳ್ಳಬೇಕೆಂದು ತಿಳಿಸಿರುತ್ತಾರೆ. ಈ ಮಧ್ಯೆ ದಿನಾಂಕ: 25 - 7 -2011 ರಲ್ಲಿ ನಿರ್ದೇಶನಾಲಯಕ್ಕೆ 
ಸಲ್ಲಿಕೆ ಮುಖಾಂತರ ಮನವಿ ಸಲ್ಲಿಸಿ ನನ್ನ ಪತ್ನಿಯಾದ ಸರಸ್ವತಿ. ಸಿ ಇವರು ಒಬ್ಬರೇ ಪತ್ನಿಯಾಗಿದ್ದು ಹಾಗೂ ನನ್ನ ಕುಮಾರ ದರ್ಶನ್ ಎನ್, ಇವರ 
ಹೆಸರುಗಳನ್ನು ನಾಮ ನಿರ್ದೇಶನ ಪತ್ರದಲ್ಲಿ ಬರೆದು ಸಲ್ಲಿಸುತ್ತಿದ್ದೇನೆ. ಇದನ್ನು ಸೇವಾ ಪುಸ್ತಕದಲ್ಲಿ ಲಗತ್ತಿಸಲು ಕೋರಿರುತ್ತಾರೆ . ಶ್ರೀ ಎನ್. ನರಸಿಂಹರಾಜು 
ಇವರು ಶ್ರೀಮತಿ ಸರಸ್ವತಿ ತಂದೆ ಶ್ರೀ ಜೆ. ಚಂದ್ರಮೂರ್ತಿ ಇವರನ್ನು ಮದುವೆಯಾಗಿರುವುದಕ್ಕೆ ಸಾಕ್ಷಿಯಾಗಿ ಹಿಂದೂ ವಿವಾಹ ಪದ್ಧತಿ 1955 ರಂತೆ ವಿವಾಹ 
ನೋಂದಣಿ ಕಾಯ್ದೆ, ಜೆ. ಪಿ. ನಗರ ಇಲ್ಲಿ ದಿನಾಂಕ: 14 - 12 - 2007 ರಂದು ನೋಂದಣಿ ಮಾಡಿಸಿರುತ್ತಾರೆ. ಅದರಂತೆ ಶ್ರೀಮತಿ ಸ್ಫೂರ್ತಿ ದೇವರಾಜು 
ತಂದೆ ದಿ|| ದೇವರಾಜು ಇವರನ್ನೂ ಸಹ ಸಾಕ್ಷಿಯಾಗಿ ಹಿಂದೂ ವಿವಾಹ ಪದ್ಧತಿ 1955 ರಂತೆ ವಿವಾಹ ನೋಂದಣಿ ಕಾಯ್ದೆ , ಜಯನಗರ ಇಲ್ಲಿ 
ದಿನಾಂಕ : 25 - 05 - 2007 ರಂದು ನೋಂದಣಿ ಮಾಡಿಸಿರುತ್ತಾರೆ. 

ಸದರಿ ಪ್ರಕರಣದ ಬಗ್ಗೆ ಇಲಾಖಾ ವತಿಯಿಂದ ಜ್ಞಾಪನ ಜಾರಿ ಮಾಡಿ ಲಿಖಿತ ಸಮಜಾಯಿಷಿಯನ್ನು ಕೇಳಲಾಗಿದ್ದು ಸದರಿ ಜ್ಞಾಪನಕ್ಕೆ ಯಾವುದೇ 
ಉತ್ತರ ಸಲ್ಲಿಸದೇ ಇದ್ದುದರಿಂದ ಪೂರ್ವಭಾವಿ ವಿಚಾರಣೆ ನಡೆಸಿ ವರದಿ ಸಲ್ಲಿಸಲು ಶ್ರೀ ನಿರಂಜನ್‌ದಾಸ್ ರಾಜ್ಯಾನ್, ಜಂಟಿ ನಿರ್ದೇಶಕರು 
ಇವರ ನೇತೃತ್ವದಲ್ಲಿ ಶ್ರೀಮತಿ ಸಿ .ಕಮಲಾಕ್ಷಿ ಅಧ್ಯಕ್ಷರು ಇಲಾಖೆಯ ಮಹಿಳಾ ದೂರು ನಿವಾರಣಾ ಸಮಿತಿ ಮತ್ತು ಶ್ರೀ ವಿ.ಗೋಪಾಲ್, ಸಾರ್ವಜನಿಕ 


೪೭೯೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೨೫ , ೨೦೧೪ 


ಭಾಗ ೩ 


ಸಂಪರ್ಕಾಧಿಕಾರಿ ಇವರನ್ನು ಒಳಗೊಂಡಂತೆ ಸಮಿತಿ ರಚಿಸಲಾಯಿತು. ಅದರಂತೆ ಸಮಿತಿಯವರು ಪೂರ್ವಭಾವಿ ಇಲಾಖಾ ವಿಚಾರಣೆ ನಡೆಸಿ 
ವರದಿಯನ್ನು ದಿನಾಂಕ: 12 - 7 - 2011 ರಂದು ನಿರ್ದೇಶಕರಿಗೆ ಸಲ್ಲಿಸಿರುತ್ತಾರೆ . 

ಸದರಿ ವರದಿಯನ್ನು ಪರಿಶೀಲಿಸಿದಾಗ, ಶ್ರೀ ನರಸಿಂಹರಾಜುರವರು ಶ್ರೀಮತಿ ಸರಸ್ವತಿ ಹಾಗೂ ಶ್ರೀಮತಿ ಸ್ಫೂರ್ತಿ, ಇಬ್ಬರನ್ನೂ ಮದುವೆಯಾಗಿ, 
ಮದುವೆ ನೋಂದಣಿ ಕಛೇರಿಯಲ್ಲಿ ಎರಡೂ ವಿವಾಹವನ್ನು ನೋಂದಾಯಿಸಿರುವುದು ಕಂಡು ಬಂದಿರುತ್ತದೆ ಹಾಗೂ ಇಬ್ಬರ ಹೆಸರನ್ನೂ ನಾಮ ನಿರ್ದೇಶನ 
ಮಾಡಿರುವುದು ಅದರ ಪ್ರತಿಗಳ ಮೂಲಕ ತಿಳಿದು ಬಂದಿರುತ್ತದೆ . ಇದು ಕಾನೂನು ಬಾಹಿರವೆಂದು ಸ್ಪಷ್ಟಪಡಿಸುತ್ತದೆಯೆಂದು ವರದಿಯನ್ನು ಸಲ್ಲಿಸಿರುತ್ತಾರೆ. 
ಆದ್ದರಿಂದ ಸರ್ಕಾರಿ ಸೇವೆಯಲ್ಲಿದ್ದು, ದ್ವಿ ಪತ್ನಿ ಹೊಂದಿರುವ ಆರೋಪಕ್ಕೆ ಗುರಿಯಾಗಿರುತ್ತಾರೆ. ಕರ್ನಾಟಕ ನಾಗರೀಕ ಸೇವಾ ನಡತೆ ( ವರ್ತನೆ) 
ನಿಯಮಗಳು 1966 ರ ನಿಯಮ 3(1) ರ ಉಪನಿಯಮ (1) (i) (i) ಮತ್ತು ನಿಯಮ 28² ಅನ್ನು ಉಲ್ಲಂಘಿಸಿರುತ್ತಾರೆಂದು ಉಲ್ಲೇಖ (3) ರ ಪತ್ರದಲ್ಲಿ 
ಸದರಿಯವರಿಗೆ ದೋಷಾರೋಪಣಾ ಪಟ್ಟಿಯನ್ನು ಜಾರಿಗೊಳಿಸಲಾಗಿತ್ತು. ವಿವರಣೆ ಸಲ್ಲಿಸಲು 15 ದಿನಗಳು ಕಾಲಾವಕಾಶ ನೀಡಲಾಗಿತ್ತು. 

ಆದರೆ ಯಾವುದೇ ವಿವರಣೆ ಸಲ್ಲಿಸದ ಸದರಿಯವರ ವಿರುದ್ದದ ಆಪಾದನೆಗಳ ಬಗ್ಗೆ ಸತ್ಯಸತ್ಯತೆಯನ್ನು ತಿಳಿಯಲು ಪೂರ್ಣವಧಿ 
ಇಲಾಖಾ ವಿಚಾರಣೆ ನಡೆಸಲು ತೀರ್ಮಾನಿಸಿ ಉಲ್ಲೇಖ(5) ದಿ:04 - 03 -2013ರಲ್ಲಿನ ಆದೇಶದಲ್ಲಿ ಶ್ರೀ ಎಂ . ಜಿ . ಹಿರೇಮಠ, ನಿವೃತ್ತ ಜಿಲ್ಲಾ ಮತ್ತು ಸತ್ರ 
ನ್ಯಾಯಾಧೀಶರು ಇವರನ್ನು ವಿಚಾರಣಾಧಿಕಾರಿಗಳನ್ನಾಗಿ ನೇಮಿಸಲಾಯಿತು. ಅದರಂತೆ ಸದರಿ ವಿಚಾರಣಾಧೀಕಾರಿಗಳು ವಿಚಾರಣೆ ನಡೆಸಿ ವರದಿಯನ್ನು 
ದಿ:07 - 03 - 2014ರಂದು ಶಿಸ್ತು ಪ್ರಾಧಿಕಾರಕ್ಕೆ ಸಲ್ಲಿಸಿರುತ್ತಾರೆ. ಸದರಿ ವರದಿಯನ್ನು ಪರೀಶಿಲಿಸಲಾಗಿ ಆಪಾದಿತರ ವಿರುದ್ದ ಮಾಡಿದ ಆರೋಪವು 
ಸಾಬಿತಾಗಿರುತ್ತದೆ, ಎಂದು ನಿರ್ಣಯಿಸಿ ವರದಿಯಲ್ಲಿ ತಿಳಿಸಿರುತ್ತಾರೆ . ಸದರಿ ವರದಿಯನ್ನು 2ನೇ ಕಾರಣ ಕೇಳುವ ನೋಟಿಸ್‌ ಮೂಲಕ ದಿ : 11 - 03 - 2014 
ರಂದು ಆಪಾದಿತರಿಗೆ ಜಾರಿ ಮಾಡಿ, ನೋಟಿಸು ತಲುಪಿದ 30 ದಿವಸಗಳೊಳಗಾಗಿ ಅವರ ಲಿಖಿತ ಸಮಜಾಯಿಷಿಯನ್ನು ಸಲ್ಲಿಸುವಂತೆ, ತಪ್ಪಿದ್ದಲ್ಲಿ ಅವರು 
ಹೇಳುವುದು ಏನೂ ಇಲ್ಲವೆಂದು ಭಾವಿಸಿ ಏಕಪಕ್ಷೀಯವಾಗಿ ನಿಯಮಾವಳಿಯ ಪ್ರಕಾರ ವಿಚಾರಣಾ ವರದಿಯನ್ನು ಅಂಗೀಕರಿಸಿ ಮುಂದಿನ ಶಿಸ್ತುಕ್ರಮ 
ಜರುಗಿಸಲಾಗುವುದು ಎಂದು ತಿಳಿಸಲಾಗಿತ್ತು. ವರದಿಯನ್ನು ಸ್ವೀಕರಿಸಿಕೊಂಡು 2ನೇ ಕಾರಣ ಕೇಳುವ ನೋಟಿಸಿಗೆ ಅವಧಿ ಮುಗಿದರೂ ಸಹ ಅವರಿಂದ 
ಯಾವುದೇ ಲಿಖಿತ ಸಮಜಾಯಿಷಿ ಸಲ್ಲಿಸದೇ ಕರ್ತವ್ಯ ನಿರ್ಲಕ್ಷತೆ ತೋರಿ ಸರ್ಕಾರಿ ನಿಯಮಗಳನ್ನು ಉಲ್ಲಂಘಿಸಿದ ಆರೋಪದ ಮೇರೆಗೆ ನಿವೃತ್ತ ಜಿಲ್ಲಾ 
ಮತ್ತು ಸತ್ರ ನ್ಯಾಯಾಧೀಶರ ವಿಚಾರಣಾ ವರದಿಯನ್ನು ಅಂಗೀಕರಿಸಿ ಕರ್ನಾಟಕ ಸರ್ಕಾರಿ ಸೇವಾ [ ವರ್ಗಿಕರಣ ನಿಯಂತ್ರಣ ಹಾಗೂ ಮೇಲ್ಮನವಿ] 
ನಿಯಮಾವಳಿ 1957 ರ ನಿಯಮ 8[vi] ರಂತೆ ಕೆಸಿಎಸ್ ( ನಡತೆ) ನಿಯಮಗಳು, 1966ರ ಉಪಬಂಧಗಳನ್ನು ಉಲ್ಲಂಘಿಸಿ ಎರಡನೇ ಮದುವೆ 
ಮಾಡಿಕೊಳ್ಳುವುದು ನಿಯಾಮಾವಳಿಗಳ ವಿರುದ್ಧವಾಗಿರುವುದರಿಂದ ಈ ಕೆಳಕಂಡಂತೆ ಆದೇಶ ಹೊರಡಿಸಲಾಗಿದೆ. 

ಆದೇಶ ಸಂಖ್ಯೆ : ಡಿಟಿಇ 3 ಡಿಇಕ್ಕೂ (2) 2011 , ದಿನಾಂಕ : 26.09. 2014 
ಸರ್ಕಾರಿ ಚಲನಚಿತ್ರ ಮತ್ತು ದೂರದರ್ಶನ ಸಂಸ್ಥೆ, ಹೆಸರಘಟ್ಟ , ಬೆಂಗಳೂರು ಇಲ್ಲಿ ಗ್ರೂಪ್ ಡಿ ನೌಕರರಾಗಿ ಕಾರ್ಯನಿರ್ವಹಿಸುತ್ತಿರುವ ಶ್ರೀ 
ಎನ್. ನರಸಿಂಹರಾಜು ಇವರು ಸರ್ಕಾರಿ ನಿಯಮಗಳನ್ನು ಉಲ್ಲಂಘಿಸಿದ ಆರೋಪದ ಮೇರೆಗೆ ನಿವೃತ್ತ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರ ವಿಚಾರಣಾ 
ವರದಿಯನ್ನು ಅಂಗೀಕರಿಸಿ ಕರ್ನಾಟಕ ಸರ್ಕಾರಿ ಸೇವಾ [ ವರ್ಗಿಕರಣ ನಿಯಂತ್ರಣ ಹಾಗೂ ಮೇಲ್ಮನವಿ] ನಿಯಮಾವಳಿ 1957 ರ ನಿಯಮ 8[ vi] ರಂತೆ 
ಹಾಗೂ ಸರ್ಕಾರದ ಸುತ್ತೋಲೆ ಸಂಖ್ಯೆ: ಸಿಆಸುಇ : 18 ಸೆಇವಿ: 2001, ದಿ:11-09 -2001, ಕ್ರ. ಸಂ . 22ರಲ್ಲಿಂತೆ ಕೆಸಿಎಸ್ ( ನಡತೆ) ನಿಯಮಗಳು, 1966ರ 
ಉಪಬಂಧಗಳನ್ನು ಉಲ್ಲಂಘಿಸಿ ಎರಡನೇ ಮದುವೆ ಮಾಡಿಕೊಳ್ಳುವುದು ನಿಯಾಮಾವಳಿಗಳ ವಿರುದ್ಧವಾಗಿರುವುದರಿಂದ ಸದರಿಯವರನ್ನು ತಕ್ಷಣದಿಂದ 
ಜಾರಿಗೆ ಬರುವಂತೆ ಸರ್ಕಾರಿ ಸೇವೆಯಿಂದ ಕಡ್ಡಾಯ ನಿವೃತ್ತಿಗೊಳಿಸಿ ಆದೇಶಿಸಲಾಗಿದೆ. 


P. R. 836 
SC -10 


ನಿರ್ದೇಶಕರು 
ಹಾಗೂ ನೇಮಕಾತಿ ಮತ್ತು ಶಿಸ್ತು ಪ್ರಾಧಿಕಾರ 
ತಾಂತ್ರಿಕ ಶಿಕ್ಷಣ ಇಲಾಖೆ, ಬೆಂಗಳೂರು| 


ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಆಕುಕ 48 ಪಿಐಎಂ 2014 , ಬೆಂಗಳೂರು, ದಿನಾಂಕ: 10ನೇ ನವೆಂಬರ್ , 2014 
ಆಯುಷ್ ಇಲಾಖೆಯ ಹಿರಿಯ ವೈದ್ಯಾಧಿಕಾರಿ ( ಆಯುರ್ವೇದ) ವೃಂದದ ತಾತ್ಕಾಲಿಕ ಜೇಷ್ಠತಾ ಪಟ್ಟಿಯನ್ನು ದಿನಾಂಕ: 01 - 01 - 2014ರಲ್ಲಿದ್ದಂತೆ 
ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಆಕುಕ 48 ಪಿಐಎಂ 2014, ದಿನಾಂಕ: 29 - 01- 2014ರಂದು ಪ್ರಕಟಿಸಿ, ಬಾಧಿತರಿಂದ ಆಕ್ಷೇಪಣೆಗಳನ್ನು ಆಹ್ವಾನಿಸಲಾಗಿತ್ತು. 
ಅದರಂತೆ ಬಂದ ಆಕ್ಷೇಪಣೆಯನ್ನು ಪರಿಶೀಲಿಸಿದೆ, ತದನಂತರ ಹಿರಿಯ ವೈದ್ಯಾಧಿಕಾರಿ (ಆಯುರ್ವೇದ) ವೃಂದದ ಅಂತಿಮ ಜೇಷ್ಠತಾ ಪಟ್ಟಿಯನ್ನು 
ದಿನಾಂಕ: 01 - 01 - 2014ರಲ್ಲಿದ್ದಂತೆ ಸಿದ್ಧಪಡಿಸಿ ಅನುಬಂಧದಲ್ಲಿ ಇರುವಂತೆ ಅಂತಿಮವಾಗಿ ಪ್ರಕಟಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಬಿ. ಕಮಲಮ್ಮ , 
ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ 

( ಭಾ . ವೈ . ಪ. ಮತ್ತು ಸಮನ್ವಯ ). 


ಭಾಗ ೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಡಿಸೆಂಬರ್ ೨೫ , ೨೦೧೪ 


೪೭೯೭ 


ಅಧಿಸೂಚನೆ 
ಸಂಖ್ಯೆ : ಆಕುಕ 48 ಪಿಐಎಂ 2014 , ಬೆಂಗಳೂರು, ದಿನಾಂಕ: 10ನೇ ನವೆಂಬರ್ , 2014 


ದಿನಾಂಕ: 01 - 01 - 2014ರಲ್ಲಿರುವಂತೆ ಆಯುಷ್ ಇಲಾಖೆಯಲ್ಲಿನ ಹಿರಿಯ ವೈದ್ಯಾಧಿಕಾರಿ (ಆಯುರ್ವೇದ) ವೃಂದದ ಅಂತಿಮ ಜೇಷ್ಠತಾ ಪಟ್ಟಿ 


ಕ್ರ. ಸಂ . 


ವೈದ್ಯಾಧಿಕಾರಿ ಹೆಸರು 


ನೇರ ನೇಮಕಾತಿ / 
ಮುಂಬಡ್ತಿ/ ಇತರೆ 


ಜನ್ಮ ದಿನಾಂಕ 


ಸರ್ಕಾರಿ ಸೇವೆಗೆ 
ಸೇರಿದ ದಿನಾಂಕ 


ನೈಜವಾಗಿ ನೇಮಕಾತಿಗೆ/ 

ಮುಂಬಡ್ತಿ ಜೇಷ್ಠತೆಗೆ ನೈಜ 
ಹೊಂದಿದ ದಿನಾಂಕ | ಅರ್ಹತಾ ದಿನಾಂಕ 


ಷರಾ 


ಮುಂಬಡ್ತಿ 


08 - 04 - 65 


20 - 05 - 96 


23 - 11 - 2000 | 


23 - 11 -2000 


ಡಾ || ಎಸ್. ಪ್ರಮೀಳಾ 
ಡಾ|| ಅನುರಾಧ ಎಲ್. ಚಂಚಲಕರ್ 


ಸರ್ಕಾರದ ಅಧಿಸೂಚನೆ ಸಂ : ಆಕುಕ/281 / ಪಿಐಎಂ/, 
ದಿ : 14 - 12 - 04ರಲ್ಲಿ ಪೂರ್ವಾನ್ವಯವಾಗಿ ಬಡ್ತಿ 
ನೀಡಿರುವಂತೆ ಜೇಷ್ಠತೆ ನಿಗಧಿಪಡಿಸಿದೆ | 


ಮುಂಬಡ್ತಿ 


22 - 07 - 66 


18 - 06 - 96 


31 - 12 - 2000 


31 - 12 - 2000 


ಡಾ|| ಎಂ .ಎ . ದಾಸರ್ 


ಮುಂಬಡ್ತಿ 


02 - 10 - 69 


19 - 11 - 97 


31 - 07 - 2001 


31 - 07 - 2001 


ಡಾ || ಬಿ. ಎಸ್. ಸೀತಾ ಲಕ್ಷ್ಮೀ 


ಮುಂಬಡ್ತಿ 


20 - 07 - 70 | 


12 - 12 - 97 


31 - 01 - 2002 


31 - 01 - 2002 


ಜೇಷ್ಟತಾ ಕ್ರಮಾಂಕವನ್ನು ಸರ್ಕಾರದ ಅಧಿಸೂಚನೆ ಸಂ : 
ಆಕುಕ / 91/ ಪಿಐಎಂ/ 05, ದಿ : 11 -11- 2005ರಲ್ಲಿ 
ನಿಗಧಿಪಡಿಸಿದ ಕ್ರಮಾಂಕದಂತೆ ಜೇಷ್ಠತೆ ನಿಗಧಿಪಡಿಸಿದೆ 


| ಡಾ|| ವಂದನಾ ಜೆ. ಗಾಳಿಯವರೆ 


ಮುಂಬಡ್ತಿ 


07 - 07 - 71 


09 - 01 - 98 


28 - 02 - 2002 


28 - 02 - 2002 


ಡಾ || ಸದಾಶಿವಾನಂದ 


ಮುಂಬಡ್ತಿ 


11 - 11 - 69 


27 - 10 - 98 


01 - 06 - 2003 


01- 06 - 2003 


ಡಾ|| ಎ.ಎಸ್. ಪುಷ್ಪ 


ಮುಂಬಡ್ತಿ 


18 - 11 - 63 


08 - 08 - 91 


22 - 03 - 2006 


22 - 03 - 2006 


ಡಾ|| ಮುರಳೀಧರ ಸಿ. 


ಮುಂಬಡ್ತಿ 


22 - 05 - 55 


06 - 08 - 79 


18 - 03 - 2006 


18 - 03 - 2006 


ಡಾ || ಬಸಪ್ಪ ವಾಲೀಕರ್ 


ಮುಂಬಡ್ತಿ 


24 - 07 - 61 


02 - 08 - 93 


27 - 03 - 2006 


27 - 03 - 2006 


ಸರ್ಕಾರದ ಅಧಿಸೂಚನೆ ಸಂ : ಆಕುಕ/ 417/ ಪಿಐಎಂ/04 , 
ದಿ: 17 - 03 - 2006ರಲ್ಲಿ ವೈ . ದ -1 ( ಆ) ಹುದ್ದೆಗೆ 
ಪದೋನ್ನತಿ ನೀಡಿರುವಂತೆ ಜೇಷ್ಠತೆ ನಿಗಧಿಪಡಿಸಿದೆ 


10. | ಡಾ || ಶಿವಾನಂದ ಹೆಚ್. ಎಸ್. 


ಮುಂಬಡ್ತಿ 


10 - 10 - 70 


24 - 10 -98 


21 - 03 - 2006 


21 - 03 - 2006 


11 . 


ಡಾ|| ಕೆ. ಟಿ. ಅಶ್ವಿನಿ 


ಮುಂಬಡ್ತಿ 


01 - 06 - 70 | 


18 - 10 - 98 


25 - 03 - 2006 


25 - 03 - 2006 


12. | ಡಾ|| ವೆಂಕಟರಾಮಯ್ಯ 


ಮುಂಬಡ್ತಿ 


20 - 05 - 69 


02 - 11 -98 


30 - 09 -2007 


30 - 09 - 2007 


ಸರ್ಕಾರದ ಅಧಿಸೂಚನೆ ಸಂ : ಆಕುಕ 168 / ಪಿಐಎಂ/07, 
ದಿ: 10 - 04 - 2008ರಲ್ಲಿ ಕ. ನಾ . ಸೇ . ( ಆರ್.ಪಿಪಿ) 
ನಿಯಮ 2(1)( ಎ) ಅನ್ವಯ ಪೂರ್ವಾನ್ವಯವಾಗಿ ಬಡ್ತಿ 
ನೀಡಿರುವ ಪ್ರಯುಕ್ತ ಜೇಷ್ಠತೆ ನಿಗಧಿಪಡಿಸಿದೆ 


೪೭೯೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೨೫ , ೨೦೧೪ 


ಭಾಗ ೩ 


5 


| 


6 


13 . 


ಡಾ || ನಾಗರಾಜಪ್ಪ ಬಿ.ಕೆ. 


ಮುಂಬಡ್ತಿ 


04 - 05 - 65 


| 


24 - 10 - 98 


18 - 03 - 2006 


18 - 03 - 2006 


ಡಾ|| ಕಬಾಡಿ ಗಣೇಶ ಸನಾತಮ್ 


ಮುಂಬಡ್ತಿ 


17 - 07 - 69 


25 - 10 - 98 


17 - 03 - 2006 


17 - 03 -2006 


ಡಾ || ರಾಚಯ್ಯ ಆರ್. 


ಮುಂಬಡ್ತಿ 


23 - 07 - 60 


26 - 10 - 98 


25 - 03 - 2006 


25 - 03 - 2006 


ಸರ್ಕಾರದ ಅಧಿಸೂಚನೆ ಸಂ : ಆಕುಕ / 47/ ಪಿಐಎಂ / 04 , 
ದಿ: 17- 03 - 2006ರಲ್ಲಿ ವೈ . ದ -1 ( ಆ) ಹುದ್ದೆಗೆ 
ಪದೋನ್ನತಿ ನೀಡಿರುವಂತೆ ಜೇಷ್ಠತೆ ನಿಗಧಿಪಡಿಸಿದೆ 


ಡಾ || ಪುನೀತ್ ಬಾಬು ಪಿ . 


ಮುಂಬಡ್ತಿ 


22 - 12 - 70 


31 - 10 - 98 


24 - 06 - 2006 


| 


24 - 06 - 2006 


ಮುಂಬಡ್ತಿ 


07 - 12 - 62 


06 - 11 - 98 


01 - 04 - 2006 


01 - 04 - 2006 


ಡಾ|| ಮೀನಾಕ್ಷಿ ಅವರೂರು ಶಾಂತಣ್ಣ 
ಡಾ|| ರೇಣುಕಾ ಯಲ್ಲಪ್ಪ ತೇರಗಾಳ 


ಮುಂಬಡ್ತಿ 


01 - 05 - 71 


19 - 02 - 99 


01 - 04 - 2006 


01 - 04 - 2006 


ಡಾ|| ಹೊನ್ನತ್ತಿ ಡಿ. ರಾಮರಾವ್ 


ಮುಂಬಡ್ತಿ 


14 - 01 - 58 


31 - 12 - 86 


31 - 05 - 2007 


31 - 05 - 2007 


ಡಾ || ವೀರನಗೌಡ ಎಸ್ . ಪಾಟೀಲ್ 


ಮುಂಬಡ್ತಿ 


25 - 12 - 55 


01 - 01 - 87 


20 - 06 - 2007 


20 - 06 - 2007 


ಸರ್ಕಾರದ ಅಧಿಸೂಚನೆ ಸಂ : ಆಕುಕ 125 / ಪಿಐಎಂ/ 07, 
ದಿ: 10 - 05 - 2007ರಲ್ಲಿ ವೈ . ದ - 1 ( ಆ) ಹುದ್ದೆಗೆ 
ಪದೋನ್ನತಿ ನೀಡಿರುವಂತೆ ಜೇಷ್ಠತೆ ನಿಗಧಿಪಡಿಸಿದೆ 


21 . 


ಡಾ|| ಶೋಭಾ ರಾಣಿ 


ಮುಂಬಡ್ತಿ 


18 - 08 - 61 . 


31 - 12 - 86 | 


17 - 05 - 2007 


17 - 05 - 2007 


22 . 


ಡಾ || ಬಸವನಗೌಡ ಜಿ . ಪಾಟೀಲ 


ಮುಂಬಡ್ತಿ 


10 - 05 - 60 


30 - 12 - 86 


23 - 07 - 2007 


23 - 07 - 2007 


23. 


ಮುಂಬಡ್ತಿ 


24 - 09 - 55 


30 -12 - 86 


11 - 02 - 2008 


11 - 02 - 2008 


24 . 


ಡಾ|| ಮೃತ್ಯುಂಜಯ ಸ್ವಾಮಿ 
ಡಾ|| ಪತ್ತರ್ ಯಮುನಪ್ಪ ಶೇಷಪ್ಪ 
ಡಾ|| ಮಧುಮತಿ ಎಂ .ಎಸ್. 


ಮುಂಬಡ್ತಿ 


20 - 07 - 61 


02 - 01 - 87 


11 - 02 - 2008 


11 - 02 - 2008 


25 . 


ಮುಂಬಡ್ತಿ 


05 - 08 - 59 


01 - 01 - 87 


11 - 01 - 2008 


11 - 01 - 2008 


26 . 


ಡಾ|| ಸಾಂಬ್ರೇಕರ್ ಶಾರದಾ ನಾರಾಯಣ 


ಮುಂಬಡ್ತಿ 


29 - 11 - 61 


30 -12 - 86 


19 - 01 - 2008 


19 - 01 - 2008 


27 . 


ಡಾ || ಗಿರಿ ರವೀಂದ್ರ 


ಮುಂಬಡ್ತಿ 


09 - 02 - 60 


30 -12 - 86 


17 - 01 - 2008 


17 - 01 - 2008 


ಸರ್ಕಾರದ ಅಧಿಸೂಚನೆ ಸಂ : ಆಕುಕ/331/ ಪಿಐಎಂ /07, 
ದಿ : 03 - 01- 2008ರಲ್ಲಿ ವೈ . ದ -1 ( ಆ) ಹುದ್ದೆಗೆ 
ಪದೋನ್ನತಿ ನೀಡಿರುವಂತೆ ಜೇಷ್ಠತೆ ನಿಗಧಿಪಡಿಸಿದೆ 


28 . 


ಡಾ|| ಮಿಟಗಾರ ಲಕ್ಷಣ 


| ಮುಂಬಡ್ತಿ | | 


01 - 06 - 56 


27 - 08 - 97 


10 - 01 - 2008 


10 - 01 - 2008 


29 . 


ಡಾ|| ಅಲಕಾನಂದ ರಾವ್ ಎಂ . ಜಿ . 


ಮುಂಬಡ್ತಿ 


12 - 04 - 61 


03 - 01 - 87 


22 - 01 - 2008 


22 - 01 - 2008 


ಡಾ|| ಉಜ್ಜಪ್ಪ ಎಸ್ . ಮಾಳಾಪುರ 


ಮುಂಬಡ್ತಿ 


08 - 06 - 54 


03 - 12 - 86 


25 - 01 - 2008 


25 - 01 - 2008 


ಡಾ || ಮಹಮದ್ ಹುಸೇನ್ 


ಮುಂಬಡ್ತಿ 


01 - 03 - 59 


29 -12 - 86 


11 - 01 - 2008 


| 


11 - 01 -2008 | 


ಭಾಗ ೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೨೫ , ೨೦೧೪ 


೪೭೯೯ 


6 


5 
30 -12 - 86 


32 . | 


ಡಾ || ವಾಸುದೇವ ಕೆ . 


22 - 10 - 56 


22 - 02 - 2011 


| 


22 - 02 - 2011 


33 .. 


ಡಾ || ಸಂಗಮೇಶ್ ಎಂ . ಕಲಹಾಳ 


19 - 05 - 60 


| 


01 - 01 - 87 


22 - 02 - 2011 


22 - 02 - 2011 


34 , 


ಡಾ|| ನಾಗೇಶ್ ಎಸ್ . 


ಮುಂಬಡ್ತಿ 
ಮುಂಬಡ್ತಿ 
ಮುಂಬಡ್ತಿ 
ಮುಂಬಡ್ತಿ 
ಮುಂಬಡ್ತಿ 


21 - 01 - 57 


29 - 12 - 86 


22 - 02 - 2011 


| 


22 - 02 - 2011 


ಡಾ | ಈಶ್ವರಯ್ಯ ಎಸ್ . ಈರೇಮಠ 


06 - 08 - 54 


05 - 01- 87 


22 - 02 - 2011 


22 - 02 - 2011 


36 . 


ಡಾ|| ಗದಿಗೆಪ್ಪ ಎಂ . ಮಾಯಣ್ಣನವರ 


04 - 05 - 59 


05 - 01 - 87 


22 - 02 - 2011 


| 


22 - 02 -2011 


31 . | 


| ಡಾ|| ಗೀತಾ ಕೆ.ಎಸ್ . 


ಮುಂಬಡ್ತಿ 


16 - 04 - 55 


08 - 01 - 87 


22 - 02 - 2011 


22 - 02 - 2011 


ಡಾ || ಮಂಜುಳ ಎಸ್ .ಎನ್ . 


ಮುಂಬಡ್ತಿ 


01 - 10 -58 


08 - 01 - 87 


22 - 02 - 2011 


22 - 02 - 2011 


ಡಾ|| ಪ್ರತಿಭಾ ಬಿ . 


ಮುಂಬಡ್ತಿ 


28 - 03 - 56 . 


09 - 01 - 87 


22 - 02 - 2011 


22 - 02 - 2011 
22 - 02 - 2011 


40. 


ಮುಂಬಡ್ತಿ 


03 - 12 -58 


09 - 01 - 87 


22 - 02 - 2011 


41. 


ಮುಂಬಡ್ತಿ 


20 - 01 - 62 


09 - 01 - 87 


22 - 02 - 2011 


22 - 02 - 2011 


ಡಾ|| ಬಸವರಾಜಯ್ಯ ಸಿ.ಆರ್. 

ಡಾ|| ಮಲ್ಲಣ್ಣ ಡಿ . ತೋಟದ್ 
42 . || ಡಾ|| ಮಹೇಶ್ವರ ಎಸ್ . ಗುಗ್ಗರಿ 

ಡಾ|| ಸಿದ್ದೇಶ್ ಯು . 


01 - 06 - 58 


12 - 01 - 87 


22 - 02 - 2011 


22 -02 -2011 


ಮುಂಬಡ್ತಿ 
ಮುಂಬಡ್ತಿ 


09 - 08 - 59 


| 


13 - 01 - 87 


22 - 02 - 2011 | 


22 - 02 - 2011 


ಸರ್ಕಾರದ ಅಧಿಸೂಚನೆ ಸಂ : ಆಕುಕ / 32 / ಪಿಐಎಂ/ 08 , 
ದಿ: 22 - 02 - 2011ರಲ್ಲಿ ವೈ .ದ -1 ( ಆ ) ಹುದ್ದೆಗೆ 
ಪದೋನ್ನತಿ ನೀಡಿರುವಂತೆ ಜೇಷ್ಠತೆ ನಿಗಧಿಪಡಿಸಿದೆ 


44 , 


ಡಾ|| ರೂಪಾಬಾಯಿ ಕೆ . 


ಮುಂಬಡ್ತಿ 


23 - 05 - 59 


05 - 01 - 87 


22 - 02 - 2011 


22 - 02 - 2011 


ಮುಂಬಡ್ತಿ 


28 - 02 - 62 


16 - 01 - 87 


22 - 02 - 2011 


22 - 02 - 2011 


ಡಾ|| ರಾಜೇಶ್ವರಿ ಪ್ರಸಾದ್ 

ಡಾ || ರಾಜಣ್ಣ ಬಿ. 
47. ಡಾ|| ಗೀತಾ ಎಂ . ಆರ್‌. 


46 . 


21 - 07 - 57 


16 - 01 - 87 


22 - 02 - 2011 


22 - 02 - 2011 


ಮುಂಬಡ್ತಿ 
ಮುಂಬಡ್ತಿ 


28 - 09 - 55 


16 - 01 - 87 


22 - 02 - 2011 


22 - 02 - 2011 


48. 


ಡಾ || ರವಿ ಎ . ಪಿ. 


ಮುಂಬಡ್ತಿ 


08 - 03 - 54 


16 - 01 - 87 


22 - 02 - 2011 


22 - 02 - 2011 


49 . 


ಡಾ|| ಸುರಯ್ಯ ಖಾನಂ 


12 - 02 - 58 


16 - 01 - 87 


22 - 02 - 2011 


22 - 02 - 2011 


ಮುಂಬಡ್ತಿ 
ಮುಂಬಡ್ತಿ 


| ಡಾ|| ಪಂಡಿತ್ ಎಲ್. ಪಿ . 


02 - 01 - 58 


19 - 01 - 87 


22 - 02 - 2011 | 


22 - 02 - 2011 


51 . 


ಮುಂಬಡ್ತಿ 


11 - 12 - 58 


19 - 01 - 87 


22 - 02 - 2011 


22 - 02 - 2011 


ಡಾ|| ಜವಹರಲಾಲ್ ಟಿ. ಪವಾರ್ 
ಡಾ || ರಾಮಲಿಂಗಯ್ಯ 


52 . 


10 - 09 - 56 


23 - 01 - 87 


22 - 02 - 2011 


22 - 02 - 2011 


ಮುಂಬಡ್ತಿ 
ಮುಂಬಡ್ತಿ 


53 . 


ಡಾ || ಮೆಹರುಬಾನು ಎ . ಎಂ . 


14 - 05 - 57 


| 


23 - 01 - 87 


22 - 02 - 2011 


22 - 02 - 2011 


೪೮೦೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೨೫ , ೨೦೧೪ 


ಭಾಗ ೩ 


5 


| 


54. || ಡಾ|| ಗೀತಾ ಎಸ್. ಪಿ . 


01 - 04 - 55 


05 - 02 - 87 


| | 


22 - 02 - 2011 


- 22 - 02 - 2011 


ಮುಂಬಡ್ತಿ 
ಮುಂಬಡ್ತಿ 


55 . 


ಡಾ || ಸುನಂದಮ್ಮ ಎನ್. ಎಂ . 


10 - 02 - 60 


| | 


11 - 02 - 87 


22 - 02 - 2011 


22 - 02 - 2011 


04 - 03 - 60 | 


23 - 02 - 87 


22 - 02 - 2011 


22 - 02 - 2011 


ಡಾ|| ವಿಜಯ ಕೆ. 
ಡಾ|| ಶೋಭಾ ಹೆಬ್ಬಾರ್ 


ಸರ್ಕಾರದ ಅಧಿಸೂಚನೆ ಸಂ : ಆಕುಕ/32 /ಪಿಐಎಂ/08 , 
ದಿ: 22 -02 - 2011ರಲ್ಲಿ ವೈ . ದ -1 ( ಆ) ಹುದ್ದೆಗೆ 
ಪದೋನ್ನತಿ ನೀಡಿರುವಂತೆ ಜೇಷ್ಠತೆ ನಿಗಧಿಪಡಿಸಿದೆ 


09 - 02 - 60 | 


05 - 03 - 87 


22 - 02 - 2011 


22 - 02 - 2011 


58. 


21 - 06 - 61 ) 


05 - 03 - 87 


22 - 02 - 2011 


22 - 02 - 2011 


ಡಾ|| ನಾಗರತ್ನ ಬಿ. ಪಿ . 
ಡಾ|| ವಾಹಿನಿ ರಾಮಚಂದ್ರನಾಯಕ್ 


15 - 03 - 62 


24 - 04 - 87 


22 - 02 - 2011 


22 - 02 - 2011 


60 . 


ಡಾ || ಸುರೇಶ್ ಎಂ . ಬಿರಾದಾರ್ 


22 - 07 - 59 


15 - 06 - 87 


10 - 09 - 2012 


10 - 09 - 2012 


61. 


ಡಾ || ಸುಮಂಗಳ ಎನ್ . 


04 - 10 - 60 


03 - 08 - 87 


10 - 09 - 2012 


10 - 09 - 2012 


62 . 


01 - 06 -57 


| | 


23 - 07 - 87 


10 - 09 - 2012 | 


10 - 09 - 2012 


ಮುಂಬಡ್ತಿ 
ಮುಂಬಡ್ತಿ 
ಮುಂಬಡ್ತಿ 
ಮುಂಬಡ್ತಿ 
ಮುಂಬಡ್ತಿ 
ಮುಂಬಡ್ತಿ 
ಮುಂಬಡ್ತಿ 
ಮುಂಬಡ್ತಿ 
ಮುಂಬಡ್ತಿ 
ಮುಂಬಡ್ತಿ 
ಮುಂಬಡ್ತಿ 
ಮುಂಬಡ್ತಿ 
ಮುಂಬಡ್ತಿ 
ಮುಂಬಡ್ತಿ 
ಮುಂಬಡ್ತಿ 


18 - 11 -54 


16 -07 - 87 


_ 10 - 09 - 2012 


10 - 09 - 2012 


ಸರ್ಕಾರದ ಅಧಿಸೂಚನೆ ಸಂ : ಆಕುಕ/ 604 /ಪಿಐಎಂ/ 
2011 , ದಿ: 10 - 09 - 2012ರಲ್ಲಿ ವೈ . ದ -1 ( ಆ) ಹುದ್ದೆಗೆ 
ಪದೋನ್ನತಿ ನೀಡಿರುವಂತೆ ಜೇಷ್ಠತೆ ನಿಗಧಿಪಡಿಸಿದೆ 


64, | ಡಾ ವಿರ 


01 - 06 - 60 


25 - 09 - 87 


10 - 09 - 2012 


10 - 09 - 2012 


01 - 08 - 54 


23 - 09 - 87 


10 - 09 - 2012 


10 - 09 - 2012 


ಡಾ | ಸಜ್ಜನ್ ಕಲಕಪ್ಪಗುರಪ್ಪ 
ಡಾ | ತೋಟಾರಾಧ್ಯ 

ಡಾ || ವಿರೂಪಾಕ್ಷಯ್ಯ ಟಿ. ಎಂ . 
65 . | ಡಾ|| ಸಿದ್ದರಾಮಯ್ಯ ಕೆ. ಕುರ್ತುಕೋಟಿ 
66. ಡಾ | ಶೇಕರ್ ಎನ್. ಬೆನ್ನೂರ್ 

ಡಾ|| ರಾಮಚಂದ್ರ ಬಿ .ಹೆಚ್ . 
68 . 

| ಡಾ || ಅಮರಗುಂಡಪ್ಪ ಎ . ಜಿ . ಡಿ. 
69. ಡಾ | ವೀರಭದ್ರಪ್ಪ ಜಿ. ಮುಸರಿ 

ಡಾ || ಉಮಾಪತೆಪ್ಪ ಎಸ್. 


01 - 06 - 56 


19 - 09 - 87 


10 - 09 - 2012 


10 - 09 - 2012 


67 . 


| 


03 - 08 - 60 


04 - 05 - 91 


10 - 09 - 2012 


10 - 09 - 2012 


20 - 03 - 55 


02 - 05 - 91 


10 - 09 - 2012 


10 - 09 - 2012 


ಸರ್ಕಾರದ ಅಧಿಸೂಚನೆ ಸಂ : ಆಕುಕ /604 /ಪಿಐಎಂ/ 
2011, ದಿ: 10 - 09 - 2012ರಲ್ಲಿ ವೈ . ದ - 1 ( ಆ) ಹುದ್ದೆಗೆ 
ಪದೋನ್ನತಿ ನೀಡಿರುವಂತೆ ಜೇಷ್ಠತೆ ನಿಗಧಿಪಡಿಸಿದೆ 


01 - 06 - 56 


| 


06- 05 - 91 


) 


_ 10 - 09 - 2012 


10 - 09 - 2012 


70. 


| 


01 - 06 -58 


| 


27 - 08 - 93 


| 


10 - 09 - 2012 


| 


10 - 09 - 2012 


P . R . 853 
SC 50 


ಬಿ . ಕಮಲಮ್ಮ , 
ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ 

( ಭಾ. ವೈ .ಪ. ಮತ್ತು ಸಮನ್ವಯ ) 


ಭಾಗ ೩ ಕರ್ನಾಟಕ ರಾಜ್ಯಪತ್ರ , ಗುರುವಾರ, ಡಿಸೆಂಬರ್ ೨೫ , ೨೦೧೪ 

೪೮೦೧ 
ಅಧಿಕಾರಿಯುತ ಅಧಿಕಾರಿ ಹಾಗೂ ಉಪ ಅರಣ್ಯ ಸಂರಕ್ಷಣಾಧಿಕಾರಿ, ಕಾರವಾರ ವಿಭಾಗ, ಕಾರವಾರ ಇವರ ನ್ಯಾಯಾಲಯ 
IN THE COURT OF AUTHORISED OFFICER AND DEPUTY CONSERVATOR OF FORESTS, KARWAR DIVISION , KARWAR 

- ಕ್ರ. ಸಂ : ಎl/ಎಫ್ಓ ಸಿ / ವಿವ- 27 / 2005 - 06, ಕಾರವಾರ, ದಿನಾಂಕ:17 - 10 - 2014, 
ಉಪಸ್ಥಿತರು: ಶ್ರೀ . ಟಿ. ಹೀರಾಲಾಲ್, ಭಾ . ಅ. ಸೇ ., ಅಧಿಕಾರಿಯುತ ಅಧಿಕಾರಿ ಹಾಗೂ ಉಪ ಅರಣ್ಯ 

ಸಂರಕ್ಷಣಾಧಿಕಾರಿ, ಕಾರವಾರ ವಿಭಾಗ, ಕಾರವಾರ. 
ಫಿರ್ಯಾದುದಾರರು: 

ವಿರುದ್ದ ಅರ್ಜಿದಾರರು: 
ಪಿ.ಎಸ್. ಐ. ಚಿತ್ತಾಕುಲಾ ಚಿತ್ತಾಕುಲಾ ಪೊಲೀಸ್ 

ದಿಗಂಬರ ಹರಿ ನಾಯ್ಕ 
ಠಾಣೆ, ತಾಲೂಕು: ಕಾರವಾರ. 

ಸಾ : ಅಂಗಡಿ, ತಾಲೂಕು: ಕಾರವಾರ, ಜಿಲ್ಲೆ: ಉತ್ತರಕನ್ನಡ. 
( ಸರ್ಕಾರದ ಪರವಾಗಿ ಸಹಾಯಕ ಅಭಿಯೋಗ 

( ಅರ್ಜಿದಾರರ ಪರವಾಗಿ ಶ್ರೀ . ಪಿ . ಜಿ ಮೊಳೇಕರ ವಕೀಲರು) 
ನಿರ್ದೇಶಕರು ಉ .ಕನ್ನಡ ಕಾರವಾರ) 
ಪ್ರಸ್ತಾವನೆ: 

ದಿನಾಂಕ: 07 -12 - 2005 ರಂದು ಚಿತ್ತಾಕುಲಾ ಪೊಲೀಸ್ ಠಾಣೆಯ ಪಿ.ಎಸ್. ಐ . ಶ್ರೀ . ಶಂಕರ ಯಾಧಗುಡೇ ಇವರು ತಮ್ಮ ಠಾಣೆಯ 
ಸಿಬ್ಬಂದಿಯವರಾದ ಪಿ . ಸಿ . - 1129 , 805 , ಹೆಚ್ . ಸಿ - 1037, ಜೀಪ ಚಾಲಕ - 1217 ಸೇರಿಕೊಂಡು ಪೊಲೀಸ್ ವಾಹನ ಸಂಖ್ಯೆ : ಕೆಎ - 30 / ಜಿ - 84 ರ 
ಮೂಲಕ ಠಾಣಾ ಗುನ್ನೆ ನಂಬರ 87/05 ನೇದರ ತನಿಖೆಗೆ ಕಣಸಗೇರಿ - ಮುಡಗೇರಿ ಕಡೆಗೆ ಹೋಗುತ್ತಿದ್ದಾಗ ಹೊಸಾಳಿ ಕ್ರಾಸ್ ಹತ್ತಿರ ತಲುಪಿದಾಗ 
ಒಬ್ಬ ರಿಕ್ಷಾ ಚಾಲಕನು ಪೊಲೀಸ್ ಜೀಪನ್ನು ನೋಡಿ ಮುಡಗೇರಿ ಕಡೆಯಿಂದ ಸದಾಶಿವಗಡ ಕಡೆಗೆ ವೇಗವಾಗಿ ಚಲಾಯಿಸಿಕೊಂಡು 
ಹೋಗುತ್ತಿರುವುದನ್ನು ಗಮನಿಸಿ, ಸಂಶಯದ ಮೇಲೆ ರಿಕ್ಷಾವನ್ನು ನಿಲ್ಲಿಸಿ ತಪಾಸಣೆ ಮಾಡಲಾಗಿ ರಿಕ್ಷಾದಲ್ಲಿ ಕಟ್ಟಿಗೆ ತುಂಡುಗಳು ಇದ್ದದ್ದನ್ನು 
ನೋಡಿ ಕೂಡಲೇ ಸ್ಥಳದಲ್ಲಿ ಇಬ್ಬರು ಪಂಚರನ್ನು ಬರಮಾಡಿಕೊಂಡು ಪಂಚರ ಸಮಕ್ಷಮ ರಿಕ್ಷಾವನ್ನು ಪರಿಶೀಲಿಸಲಾಗಿ , ಸದರ ರಿಕ್ಷಾದ 
ನೋಂದಣಿ ಸಂಖ್ಯೆಯು ಕೆಎ -30/ 4178 ಇದ್ದು ಅದರೊಳಗೆ ಸಾಗವಾನಿ ಕೊರೆದ 03ತುಂಡುಗಳು ಕಂಡು ಬಂದಿರುತ್ತದೆ . ರಿಕ್ಷಾ ಚಾಲಕನ ಹೆಸರು 
ಕೇಳಲಾಗಿ ದಿಗಂಬರ ಹರಿ ನಾಯ್ಕ , ಸಾ : ಅಂಗಡಿ ಎಂದು ತಿಳಿಸಿದ್ದು ಈತನ ಜೊತೆಗಿದ್ದ ಇಬ್ಬರ ಹೆಸರು ಕೇಳಲಾಗಿ, ಒಬ್ಬನು ಆಗ್ನಲ್ 
ಮತ್ತೊಬ್ಬನು ದೇವಿದಾಸ ಸಾ ಅಂಗಡಿ ಎಂದು ಹೇಳಿದರು. ಈ ಮೂರು ಜನರನ್ನು ವಶಕ್ಕೆ ತೆಗೆದುಕೊಂಡು ಆರೋಪಿತರ ವಾಹನದಲ್ಲಿರುವ ಸಾಗ 
03 ತುಂಡುಗಳನ್ನು ಮತ್ತು ಆಟೋ ರಿಕ್ಷಾವನ್ನು ಪಂಚರ ಸಮಕ್ಷಮ ಪಂಚನಾಮೆಯಿಂದ ಜಪ್ತಪಡಿಸಿ ಪ್ರಥಮ ಮಾಹಿತಿ ವರದಿ ಸಂಖ್ಯೆ : 89 /7 
12 - 2005 ರಂತೆ ಅರಣ್ಯ ಗುನ್ನೆ ದಾಖಲಿಸಿಕೊಂಡಿದ್ದು ಇರುತ್ತದೆ. ಆರೋಪಿಗಳನ್ನು ಘನ ನ್ಯಾಯಾಲಯಕ್ಕೆ ಹಾಜರುಪಡಿಸಿ, ಆಟೋ ರಿಕ್ಷಾ 
ಹಾಗೂ ಸಾಗವಾನಿ ಕೊರೆದ ತುಂಡುಗಳನ್ನು ಪ್ರಥಮ ಮಾಹಿತಿ ವರದಿ, ಪಂಚನಾಮೆ ಮತ್ತು ಸೀಜರ್ ರಿಪೋರ್ಟದೊಂದಿಗೆ ಈ ನ್ಯಾಯಾಲಯಕ್ಕೆ 
ದಿನಾಂಕ: 26 -12 - 2005 ರಂದು ಪಿ .ಎಸ್. ಐ . ಚಿತ್ತಾಕುಲಾ ಇವರು ಹಾಜರುಪಡಿಸಿದ್ದು ಇರುತ್ತದೆ. ಸದರ ಅರಣ್ಯ ಗುನ್ನೆ ಪ್ರಕರಣವನ್ನು 
ಕರ್ನಾಟಕ ಅರಣ್ಯ ಕಾಯಿದೆ 1963 ಸೆಕ್ಷನ್ 71A ಪ್ರಕಾರ ಕ್ರಮ ಜರುಗಿಸಲು ಸೂಕ್ತವೆಂದು ಈ ನ್ಯಾಯಾಲಯಕ್ಕೆ ಕಂಡು ಬಂದಿದ್ದರಿಂದ ಸದರ 
ರಿಕ್ಷಾ ವಾಹನ ಹಾಗೂ 03 ಸಾಗವಾನಿ ಕೊರೆದ ತುಂಡುಗಳನ್ನು ಸುರಕ್ಷತೆಗಾಗಿ ವಲಯ ಅರಣ್ಯಾಧಿಕಾರಿ, ಕಾರವಾರ ಇವರ ತಾಬಾದಲ್ಲಿ 

ವಹಿಸಿಕೊಡಲಾಯಿತು. 
2 . ಸದರ ಗುನ್ನೆ ಪ್ರಕರಣದ ಆರೋಪಿತರು ಮತ್ತು ವಾಹನ ಮಾಲೀಕರಾದ ಶ್ರೀ . ದಿಗಂಬರ ಹರಿ ನಾಯ್ಕ , ಸಾ : ಅಂಗಡಿ ಇವರು ಈ 

ನ್ಯಾಯಾಲಯಕ್ಕೆ ಅವರ ಪರ ವಕೀಲರ ಮುಖಾಂತರ ಅರ್ಜಿ ಸಲ್ಲಿಸಿ ವಾಹನವನ್ನು ಮಧ್ಯಂತರ ತಾಬಾ ಬಿಡುಗಡೆಗೊಳಿಸಲು 

ದಿನಾಂಕ: 24 - 12 - 2005 ರಂದು ಮನವಿ ಮಾಡಿಕೊಂಡಿದ್ದು ಇರುತ್ತದೆ. 
3. ಈ ನ್ಯಾಯಾಲಯ ಆದೇಶ ದಿನಾಂಕ: 09 - 10 - 2006 ರ ಪ್ರಕಾರ ಅರ್ಜಿದಾರರ ಮನವಿಯನ್ನು ತಿರಸ್ಕರಿಸಿ ಜಪ್ತ ಆಟೋ ರಿಕ್ಷಾ ವಾಹನ ಸಂಖ್ಯೆ: 

ಕೆಎ -30 / 4178ನೇದನ್ನು ಅರ್ಜಿದಾರರಿಗೆ ಮಧ್ಯಂತರ ತಾಬಾ ಬಿಡುಗಡೆಗೊಳಿಸಲು ಅವರ ಮನವಿಯನ್ನು ತಿರಸ್ಕರಿಸಿ ಆದೇಶ ಮಾಡಿದ್ದು ಇರುತ್ತದೆ. 
ಅರ್ಜಿದಾರರು ಈ ನ್ಯಾಯಾಲಯದ ಆದೇಶದ ವಿರುದ್ದ ಮಾನ್ಯ ಜಿಲ್ಲಾ ಸೆಶನ್ ನ್ಯಾಯಾಲಯ ಕಾರವಾರದಲ್ಲಿ ಸದರ ವಾಹನವನ್ನು ತಾತ್ಕಾಲಿಕ 
ಬಿಡುಗಡೆಗೊಳಿಸಲು ಮನವಿ ಮಾಡಿಕೊಂಡಂತೆ ಮಾನ್ಯ ಜಿಲ್ಲಾ ಸೆಶನ್ ನ್ಯಾಯಾಲಯ , ಕಾರವಾರ ರವರ C.A. No: 176 / 2006, ದಿನಾಂಕ : 
24 - 07 - 2007 ರಂತೆ ಅರ್ಜಿದಾರರಿಗೆ ರೂ . 30000.00 ಬ್ಯಾಂಕ್ ಗ್ಯಾರಂಟಿಯನ್ನು ನೀಡಿ ಹಾಗೂ ಇನ್ನಿತರೇ ಶರತ್ತುಗಳಿಗೊಳಪಟ್ಟು ಜಪ್ತ 
ವಾಹನವನ್ನು ತಾತ್ಕಾಲಿಕ ಬಿಡುಗಡೆಗೆ ಆದೇಶ ಮಾಡಿದ್ದು ಇರುತ್ತದೆ. ಆದರೆ, ಅರ್ಜಿದಾರರು ಈ ನ್ಯಾಯಾಲಯಕ್ಕೆ ಮಾನ್ಯ ಜಿಲ್ಲಾ ಸೆಶನ್ 

ನ್ಯಾಯಾಲಯದ ಆದೇಶಾನುಸಾರ ಬ್ಯಾಂಕ್ ಗ್ಯಾರಂಟಿ ವಗೈರೆ ನೀಡಿ ಜಪ್ತ ವಾಹನವನ್ನು ಬಿಡುಗಡೆಗೊಳಿಸಿಕೊಂಡಿದ್ದು ಇರುವುದಿಲ್ಲ. 
5 . ಈ ಪ್ರಕರಣದ ವಿಚಾರಣೆಗಾಗಿ ವಾಹನ ಮಾಲೀಕರಿಗೆ ಈ ನ್ಯಾಯಾಲಯದಿಂದ ದಿನಾಂಕ: 17 - 01 - 2014 , 31 - 01- 2014 , 27 - 06 - 2014, 

25 - 07 -2014 ಮತ್ತು 01 - 08 - 2014ರಂದು ಹಾಜರಾಗಲು ಮತ್ತು ಅವರ ಪರ ವಕಾಲತ್ ವಹಿಸಿದ ನ್ಯಾಯವಾದಿಗಳಿಗೂ ನೋಟೀಸು ಜಾರಿ 
ಮಾಡಿದ್ದು ಇರುತ್ತದೆ. ಆದರೆ, ಮೇಲಿನಂತೆ ವಿಚಾರಣೆ ಕಾಲಕ್ಕೆ ವಾಹನ ಮಾಲೀಕರಾಗಲಿ ಅಥವಾ ಅವರ ಪರ ವಕೀಲರಾಗಲಿ ಹಾಜರಾಗಿದ್ದು 

ಇರುವುದಿಲ್ಲ . 
6. ಜಫ್ತುಪಡಿಸಿದ ವಾಹನದ ಬಗ್ಗೆ ಮುಂದಿನ ಆದೇಶಕ್ಕಾಗಿ ಪ್ರಕರಣವನ್ನು ವಿಚಾರಣೆಗಾಗಿ ಕೈಗೆತ್ತಿಕೊಳ್ಳಲಾಯಿತು. ಅರ್ಜಿದಾರರ ಪರ ವಕೀಲರು ಸಾಕ್ಷಿ 

ವಿಚಾರಣೆ ಕಾಲಕ್ಕೆ ಹಾಜರಾಗಿರುವುದಿಲ್ಲ ಹಾಗೂ ಎದುರುದಾರರ ಪರವಾಗಿ ಸಹಾಯಕ ಅಭಿಯೋಗ ನಿರ್ದೇಶಕರು ವಿಚಾರಣೆಗೆ ಹಾಜರು 
ಆಗಿರುತ್ತಾರೆ. ಫಿರ್ಯಾದುದಾರ/ಎದುರುದಾರ ಪರವಾಗಿ ಸಹಾಯಕ ಅಭಿಯೋಗ ನಿರ್ದೇಶಕರು ಪಿಡಬ್ಲ್ಯೂ -1 ರಿಂದ ಪಿಡಬ್ಲ್ಯೂ -2 
ರವರನ್ನು ವಿಚಾರಿಸಿರುತ್ತಾರೆ. 


೪೮೦೨ ಕರ್ನಾಟಕ ರಾಜ್ಯಪತ್ರ , ಗುರುವಾರ , ಡಿಸೆಂಬರ್ ೨೫ , ೨೦೧೪ 

ಭಾಗ ೩ 
ಪಿಡಬ್ಲ್ಯೂ -1: ಶ್ರೀ ಶಂಕರ ಬಸಪ್ಪ ಯಾಧಗುಡೆ, ನಿವೃತ್ತ ಪಿಎಸ್.ಐ., ಸಾ: ಬೆಳಗಾವಿ. 
ಪಿಡಬ್ಲ್ಯೂ -2: ಶ್ರೀ . ಮಹಮ್ಮದ ತಂದೆ ಅಬ್ದುಲ್ ಶೇಖ, ರಿಕ್ಷ ಚಾಲಕ, ಸದಾಶಿವಗಡ, ಕಾರವಾರ. 
ನಿಶಾನೆ ಪಿ - 1 ರಿಂದ ಪಿ - 5 ನ್ನು ಹಾಜರುಪಡಿಸಿರುತ್ತಾರೆ. 
ನಿಶಾನೆ ಪಿ -1 : ಪಂಚನಾಮೆ 
ನಿಶಾನೆ ಪಿ - 2 : ಪಿಎಸ್‌ಐ ಚಿತ್ತಾಕುಲಾ ರವರ ವರದಿ 
ನಿಶಾನೆ ಪಿ -3: ಪ್ರಥಮ ಮಾಹಿತಿ ವರದಿ 

ನಿಶಾನೆ ಪಿ - 4 & 5 : ವಾಹನದ ಛಾಯಾ ಚಿತ್ರ 
7. ಹಾಜರುಪಡಿಸಿದ ಎಲ್ಲಾ ಲಿಖಿತ ದಾಖಲೆಗಳು ಮತ್ತು ಹೇಳಿಕೆಗಳನ್ನು ಆಲಿಸಿ, ಪರಿಶೀಲಿಸಿದ ನಂತರ ಕೆಳಗಿನ ಪ್ರಶ್ನೆಗಳು ಉದ್ಭವಿಸುತ್ತವೆ. 
ಅ) ಈ ಪ್ರಕರಣದಲ್ಲಿ ಸರ್ಕಾರಿ ಸ್ವತ್ತುಗಳಾದ ಸಾಗ ಕೊರೆದ 03 ತುಂಡುಗಳು ಅಧಿಕೃತ ಪಾಸ್ ಯಾ ಪರ್ಮಿಟ್ ಇಲ್ಲದೆ ಸಾಗಿಸುತ್ತಿದ್ದ ಬಗ್ಗೆ 

ಗುನ್ನೆ ದಾಖಲಾಗಿದೆಯೇ ? ಹಾಗೂ ಅದನ್ನು ಎದುರುದಾರರು ಸಾಬೀತುಪಡಿಸುತ್ತಾರೆಯೇ ? 
ಆ) ಈ ಮೇಲೆ ನಮೂದಿಸಿದ ಸಾಗ ಕೊರೆದ 03 ತುಂಡುಗಳು ಕಳ್ಳ ಸಾಗಾಣಿಕೆ ಮಾಡುವಲ್ಲಿ ಆಟೋರಿಕ್ಷಾ ವಾಹನಸಂಖ್ಯೆ : KA - 30 /4178 

ಉಪಯೋಗ ಮಾಡಲಾಗಿದೆಯೇ ? ಹಾಗೂ ಅದನ್ನು ಎದುರುದಾರರು ಸಾಬೀತುಪಡಿಸುತ್ತಾರೆಯೇ ? 
ಇ) ಈ ಗುನ್ನೆಯನ್ನು ವಾಹನದ ಮಾಲೀಕ/ ಆಪಾದಿತನು / ಅರ್ಜಿದಾರನು ವಾಹನದ ಜವಾಬ್ದಾರಿ ಹೊಂದಿದ ವ್ಯಕ್ತಿಯಾಗಿ ಗೊತ್ತಿದ್ದು 

ಮಾಡಿದ್ದಾರೆಯೇ ? ಹಾಗೂ ಅವರು ಈ ಗುನ್ನೆಯಲ್ಲಿ ಶಾಮೀಲಾಗಿದ್ದಾರೆಯೇ ? 
ಈ ) ಈ ವಾಹನವನ್ನು ಅರಣ್ಯ ಕಾಯಿದೆ 71ಎ ನಿಯಮದಡಿ ಮುಟ್ಟುಗೋಲು ಹಾಕಿಕೊಳ್ಳಬಹುದೇ ? 

ಮೇಲ್ಕಂಡ ಅಂಶಗಳಿಗೆ ಈ ಕೆಳಗಿನಂತೆ ಉತ್ತರಿಸುತ್ತೇನೆ. 
ಅಂಶ ನಂ . ( ಅ) - - ಹೌದು 
ಅಂಶ ನಂ . ( ಆ) -- ಹೌದು 
ಅಂಶ ನಂ . ( ಇ) - - ಹೌದು 

ಅಂಶ ನಂ . ( ಈ ) - - ಹೌದು 
ಇದಕ್ಕೆ ಕಾರಣಗಳನ್ನು ಈ ಕೆಳಗಿನಂತೆ ವಿವರಿಸುತ್ತೇನೆ. 
ವಿಚಾರಣೆ ಕಾಲಕ್ಕೆ ನೀಡಲಾದ ಹೇಳಿಕೆಗಳು: 

ಅಂಶ ನಂ ( ಅ): | 
ಪಿ. ಡಬ್ಲ್ಯೂ - 1 ನಾನು 2004 ರಿಂದ 2006ನೇ ಸಾಲಿನ ಅವಧಿಯವರೆಗೆ ಚಿತ್ತಾಕುಲಾ ಪೊಲೀಸ್ ಠಾಣೆಯಲ್ಲಿ ಪಿ .ಎಸ್. ಐ ಎಂದು ಕೆಲಸ ಮಾಡಿದ್ದೇನೆ. 
ದಿನಾಂಕ: 07 - 12 - 2005 ರಂದು ನಾನು ನನ್ನ ಸಿಬ್ಬಂದಿಯಾದ ಪಿ.ಸಿ ಬಕಲ್ ನಂಬರ 1129, 805 ಮತ್ತು 1037 ಹಾಗೂ ಜೀಪು ಚಾಲಕ 
1297ಇವರೊಂದಿಗೆ ನಮ್ಮ ಇಲಾಖಾ ಜೀಪ ನಂಬರ ಕೆಎ - 30 / ಜಿ - 2005 ರಲ್ಲಿ ನಮ್ಮ ಠಾಣೆಯ ಗುನ್ನೆ ಬಗ್ಗೆ ತನಿಖೆಗೆ ಕಣಸಗಿರಿ ಮತ್ತು ಹೊಸಾಳಿ ಕಡೆಗೆ 
ಹೋಗುತ್ತಿದ್ದೆನು. ಹೊಸಾಳಿ ಕ್ರಾಸ್ ಹತ್ತಿರ ತಲುಪಿದಾಗ ಒಬ್ಬ ರಿಕ್ಷಾ ಚಾಲಕನು ನಮ್ಮ ವಾಹನವನ್ನು ನೋಡಿ ತನ್ನ ರಿಕ್ಷಾವನ್ನು ಮುಡಗೇರಿ ಕಡೆಯಿಂದ 
ಸದಾಶಿವಗಡ ಕಡೆಗೆ ಜೋರಾಗಿ ಹೋಗುತ್ತಿರುವದನ್ನು ನೋಡಿ ನಮಗೆ ಸಂಶಯ ಬಂದು ನಾವು ಅದನ್ನು ತಡೆಹಿಡಿದು ನಿಲ್ಲಿಸಿದೆವು. ಅದರಲ್ಲಿ ಒಟ್ಟೂ 
3ಜನರಿದ್ದು ಚಾಲಕನ ಹೆಸರು ಕೇಳಲಾಗಿ ದಿಗಂಬರ ಹರಿ ನಾಯ್ಕ ಹಾಗೂ ಜೊತೆಗೆ ಇದ್ದವರ ಹೆಸರನ್ನು ಕೇಳಲಾಗಿ ಆಸ್ಟ್ರೇಲ ಮತ್ತು ದೇವಿದಾಸ ಎಂತಾ 
ಹೇಳಿರುತ್ತಾರೆ. ರಿಕ್ಷಾವನ್ನು ಪರಿಶೀಲಿಸಲಾಗಿ ಅದರಲ್ಲಿ 3 ಸಾಗ ತುಂಡುಗಳು ಇದ್ದವು. ಅದಕ್ಕೆ ಅರಣ್ಯ ಇಲಾಖೆಯ ಯಾವುದೇ ಚಪ್ಪಾ ವಗೈರೆ ಇರಲಿಲ್ಲ 
ಕಾರಣ ಕೂಡಲೇ ಸ್ಥಳಕ್ಕೆ ಪಂಚರಾದ ಶ್ರೀ . ಮಹಮ್ಮದ ಅಲಿ ಇವರನ್ನು ಕರೆಯಿಸಿ ಸದ್ರಿ ತುಂಡುಗಳ ಬಗ್ಗೆ ಒಂದು ಪಂಚನಾಮೆಯನ್ನು ತಯಾರಿಸಿದ್ದೇನೆ 
ಸದರಿ ತುಂಡುಗಳ ಬಗ್ಗೆ ರಿಕ್ಷಾದಲ್ಲಿ ಇದ್ದ ಆರೋಪಿತರನ್ನು ವಿಚಾರಿಸಿದಾಗ ತಮಗೆ ಅದನ್ನು ಸಾಗಾಟ ಮಾಡುವ ಬಗ್ಗೆ ಯಾವುದೇ ಪಾಸ್/ ಪರ್ಮಿಟ್ ಇಲ್ಲ 
ಎಂದು ಹೇಳಿರುತ್ತಾರೆ. ಕಾರಣ, ಸದರಿ ತುಂಡುಗಳನ್ನು ಬಿನ್ ಪರವಾನಿಗೆಯಿಂದ ಸಾಗಾಟ ಮಾಡುತ್ತಿದ್ದ ಬಗ್ಗೆ ಖಾತ್ರಿಯಾಗಿದ್ದರಿಂದ ಪಂಚರ ಸಮಕ್ಷಮ 
ಪಂಚನಾಮೆ ತಯಾರಿಸಿ ರಿಕ್ಷಾ ಹಾಗೂ ಸಾಗ ತುಂಡುಗಳನ್ನು ಜಪ್ತಪಡಿಸಿಕೊಂಡಿದ್ದೇನೆ. ಪಂಚನಾಮೆ ಹಾಗೂ ಸಹಿಯನ್ನು ಸಾಕ್ಷಿ ನೋಡಿ ಗುರುತಿಸಿದ್ದು 
ಅದನ್ನು ನಿ. ಪಿ - 1 ಹಾಗೂ ಸಾಕ್ಷಿ ಸಹಿಯನ್ನು ನಿ . ಪಿ -1ಎ ಎಂದು ಗುರುತಿಸಲಾಯಿತು. ನಂತರ ಜಪ್ತಪಡಿಸಿದ ಮುದ್ದೆಮಾಲು ಹಾಗೂ ಆರೋಪಿತರೊಂದಿಗೆ 
ಠಾಣೆಗೆ ಹಿಂದುರಿಗಿ ಸರ್ಕಾರದ ಪರವಾಗಿ ನನ್ನ ಫಿರ್ಯಾದನ್ನು ದಾಖಲಿಸಿದ್ದೇನೆ. ಹಾಗೂ ಗುನ್ನೆ ದಾಖಲಿಸಲು ಠಾಣಾಧಿಕಾರಿಗಳಿಗೆ ಸೂಚಿಸಿದ್ದು ಅವರು 
ಆರೋಪಿತರಿಂದ ಪ್ರಥಮ ವರ್ತಮಾನ ವರದಿಯನ್ನು ದಾಖಲಿಸಿದ್ದಾರೆ. ಫಿರ್ಯಾದಿಯ ನಕಲನ್ನು ಸಾಕ್ಷಿ ನೋಡಿ ಗುರುತಿಸಿದ್ದು ಅದನ್ನು ನಿ. ಪಿ -2 ಮತ್ತು 
ಸಾಕ್ಷಿ ಸಹಿಯನ್ನು 2ಎ ಮತ್ತು ಪ್ರಥಮ ವರ್ತಮಾನ ವರದಿ ಸಾಕ್ಷಿ ನೋಡಿ ಗುರುತಿಸಿದ್ದು ಅದನ್ನು ನಿ. ಪಿ - 3 ಎಂದು ಗುರುತಿಸಲಾಯಿತು. ಮುಂದಿನ 
ತನಿಖೆಯನ್ನು ನಮ್ಮ ಠಾಣಾ ಎಸ್. ಹೆಚ್ . ಓ ರವರು ಮಾಡಿದ್ದಾರೆ. ನಾನು ಜಫ್ತಪಡಿಸಿಕೊಂಡ ವಾಹನ ಹಾಗೂ ಅದರ ಫೋಟೊ ನೋಡಿದ್ದಲ್ಲಿ 
ಗುರುತಿಸಿದ್ದೇನೆ. ಸಾಕ್ಷಿ ನೋಡಿ ಗುರುತಿಸಿದ ಫೋಟೊಗಳನ್ನು ನಿಶಾನೆ ಪಿ - 4 ಮತ್ತು 5 ಎಂದು ಗುರುತಿಸಲಾಯಿತು. ಅರಣ್ಯ ಕಳ್ಳ ಸಾಗಾಣಿಕೆಗೆ ವಾಹನವನ್ನು 
ಬಳಸಿದ್ದರಿಂದ ಅದನ್ನು ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಲು ಪ್ರಾರ್ಥಿಸುತ್ತೇನೆ. 
ಪಾಟೀ ಸವಾಲು ವಕೀಲರವರಿಂದ: ಅರ್ಜಿದಾರರು ಹಾಗೂ ಅವರ ಪರ ವಕೀಲರು ಮಾನ್ಯ ನ್ಯಾಯಾಲಯಕ್ಕೆ ಹಾಜರು ಇರುವುದಿಲ್ಲ. ಕಾರಣ , ಪಾಟೀ 
ಸವಾಲು ಇಲ್ಲಾ ಎಂದು ಪರಿಗಣಿಸಲಾಗಿದೆ. 
ಪಿಡಬ್ಲ್ಯೂ -2 ದಿನಾಂಕ: 07 -10 -2005 ರಂದು ಪೋಲಿಸರು ಸುಮಾರು 11.30ರ ಬೆಳಿಗ್ಗೆ ನನ್ನನ್ನು ಹಾಗೂ ಮಹಮ್ಮದ ಅಲಿ ಇವರನ್ನು ಚಿತ್ತಾಕುಲಾ 
ಹೊಸಾಳಿ ಕ್ರಾಸ ಹತ್ತಿರ ಕರೆಯಿಸಿದ್ದರು. ಅಲ್ಲಿ ನಾವು ಹೋದಾಗ ಒಂದು ಆಟೋ ರಿಕ್ಷಾ ನಿಂತಿದ್ದು ಅದರಲ್ಲಿ 3 ಜನ ವ್ಯಕ್ತಿಗಳು ಇದ್ದರು. ಅವರು ತಮ್ಮ 


ಪಾಟೀ 


ಭಾಗ ೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೨೫ , ೨೦೧೪ 


೪೮ಂ೩ 


ಹೆಸರನ್ನು ದಿಗಂಬರ ಹರಿ ನಾಯ್ಕ ಚಾಲಕ ಮತ್ತು ದೇವಿದಾಸ ಮತ್ತು ಆಸ್ಟ್ರೇಲ ಎಂತಾ ಹೇಳಿದರು. ಆಟೋ ರಿಕ್ಷಾ ಪರಿಶೀಲಿಸಲಾಗಿ ಅಲ್ಲಿ 3 ಸಾಗವಾನಿ 
ತುಂಡುಗಳು ಇದ್ದವು. ಈ ಸಾಗವಾನಿ ತುಂಡುಗಳ ಪೈಕಿ ಪಿ.ಎಸ್. ಐ ರವರು ಈ ಮೂವರ ಹತ್ತಿರ ವಿಚಾರಿಸಿದಾಗ ತಮ್ಮ ಹತ್ತಿರ ಯಾವುದೇ 
ಪಾಸ್ / ಪರ್ಮಿಟ್ ಇಲ್ಲವೆಂದು ತಿಳಿಸಿದ್ದು ರಿಕ್ಷಾವನ್ನು ಪರಿಶೀಲಿಸಲಾಗಿ ರಿಕ್ಷಾ ನಂಬರ ಕೆಎ -30 / 4178 ಆಗಿದ್ದು ಪೊಲೀಸರು ರಿಕ್ಷಾ ಹಾಗೂ ಸಾಗ 
ತುಂಡುಗಳನ್ನು ಪಂಚನಾಮೆ ಮಾಡಿ ಜಪ್ತ ಪಡಿಸಿಕೊಂಡಿದ್ದಾರೆ. ಪಂಚನಾಮೆಯನ್ನು ಸಾಕ್ಷಿ ನೋಡಿ ಗುರುತಿಸಿದ್ದು ಅದು ಈಗಾಗಲೇ ನಿ . ಪಿ -1 ಆಗಿರುತ್ತದೆ. 
ಸಾಕ್ಷಿ ಸಹಿಯನ್ನು 1ಬಿ ಎಂದು ಗುರುತಿಸಲಾಯಿತು. ಜಫ್ತಪಡಿಸಿಕೊಂಡ ರಿಕ್ಷಾದ ಫೋಟೊಗಳನ್ನು ಸಾಕ್ಷಿ ನೋಡಿ ಗುರುತಿಸಿದ್ದು ಅದನ್ನು ಈಗಾಗಲೇ ನಿ. ಪಿ - 4 
ಮತ್ತು 5 ಎಂದು ಗುರುತಿಸಲಾಗಿದೆ. ನಿ.ಪಿ.-1ಕ್ಕೆ ಮಹಮ್ಮದ ಅಲಿ ಸಹ ಸಹಿ ಮಾಡಿರುತ್ತಾರೆ. 
ಪಾಟಿ ಸವಾಲು ವಕೀಲರವರಿಂದ: ಅರ್ಜಿದಾರರು ಹಾಗೂ ಅವರ ಪರ ವಕೀಲರು ಮಾನ್ಯ ನ್ಯಾಯಾಲಯಕ್ಕೆ ಹಾಜರು ಇರುವುದಿಲ್ಲ. ಕಾರಣ, ಪಾಟೀ 
ಸವಾಲು ಇಲ್ಲಾ ಎಂದು ಪರಿಗಣಿಸಲಾಗಿದೆ. 
ಅಂಶ ನಂ . ( ಆ ): 

ದಿನಾಂಕ: 07 -12 - 2005 ರಂದು ಚಿತ್ತಾಕುಲಾ ಪೊಲೀಸ್ ಠಾಣೆಯ ಪಿ.ಎಸ್. ಐ . ಶ್ರೀ . ಶಂಕರ ಯಾಧಗುಡೇ ಇವರು ತಮ್ಮ ಠಾಣೆಯ 
ಸಿಬ್ಬಂದಿಯವರ ಜೊತೆಗೆ ಠಾಣಾ ಗುನ್ನೆ ನಂಬರ 87/05 ನೇದರ ತನಿಖೆಗೆ ಕಣಸಗೇರಿ- ಮುಡಗೇರಿ ಕಡೆಗೆ ಹೋಗುತ್ತಿದ್ದಾಗ ಹೊಸಾಳಿ ಕ್ರಾಸ್ 
ಹತ್ತಿರ ತಲುಪಿದಾಗ ಒಬ್ಬ ರಿಕ್ಷಾ ಚಾಲಕನು ಪೊಲೀಸ್ ಜೀಪನ್ನು ನೋಡಿ ಮುಡಗೇರಿ ಕಡೆಯಿಂದ ಸದಾಶಿವಗಡ ಕಡೆಗೆ ವೇಗವಾಗಿ 

೧೦ಡು ಹೋಗಿತ್ತಿರುವದನ್ನು ಗಮನಿಸಿ, ಸಂಶಯದ ಮೇಲೆ ರಿಕ್ಷಾವನ್ನು ನಿಲ್ಲಿಸಿ ತಪಾಸಣೆ ಮಾಡಲಾಗಿ ರಿಕ್ಷಾದಲ್ಲಿ ಕಟ್ಟಿಗೆ ತುಂಡುಗಳು 
ಇದ್ದದ್ದನ್ನು ನೋಡಿ ಕೂಡಲೇ ಸ್ಥಳದಲ್ಲಿ ಇಬ್ಬರು ಪಂಚರನ್ನು ಬರಮಾಡಿಕೊಂಡು ಪಂಚರ ಸಮಕ್ಷಮ ರಿಕ್ಷಾವನ್ನು ಪರಿಶೀಲಿಸಲಾಗಿ, ಸದರ 
ರಿಕ್ಷಾದ ನೋಂದಣಿ ಸಂಖ್ಯೆಯು ಕೆಎ - 30/ 4178 ಇದ್ದು ಅದರೊಳಗೆ ಸಾಗವಾನಿ ಕೊರೆದ 03ತುಂಡುಗಳು ಕಂಡು ಬಂದಿರುತ್ತದೆ. ರಿಕ್ಷಾ ಚಾಲಕನ 
ಹೆಸರು ಕೇಳಲಾಗಿ ದಿಗಂಬರ ಹರಿ ನಾಯ್ಕ , ಸಾ : ಅಂಗಡಿ ಎಂದು ತಿಳಿಸಿದ್ದು ಈತನ ಜೊತೆಗಿದ್ದ ಇಬ್ಬರ ಹೆಸರು ಕೇಳಲಾಗಿ , ಒಬ್ಬನು ಆಗ್ನಲ್ 
ಮತ್ತೊಬ್ಬನು ದೇವಿದಾಸ ಸಾ ಅಂಗಡಿ ಎಂದು ಹೇಳಿದರು. ಈ ಮೂರು ಜನರನ್ನು ವಶಕ್ಕೆ ತೆಗೆದುಕೊಂಡು ಆರೋಪಿತರ ವಾಹನದಲ್ಲಿರುವ ಸಾಗ 
03 ತುಂಡುಗಳನ್ನು ಮತ್ತು ಆಟೋ ರಿಕ್ಷಾವನ್ನು ಪಂಚರ ಸಮಕ್ಷಮ ಪಂಚನಾಮೆಯಿಂದ ಜಫ್ತಪಡಿಸಿ ಪ್ರಥಮ ಮಾಹಿತಿ ವರದಿ ಸಂಖ್ಯೆ : 
89 /2005 - 06 , ದಿನಾಂಕ:7 -12 - 2005 ರಂತೆ ಅರಣ್ಯ ಗುನ್ನೆ ದಾಖಲಿಸಿಕೊಂಡಿದ್ದು ಇರುತ್ತದೆ. ಸದರ ವಾಹನವು ಗುನ್ನೆಯಲ್ಲಿ ಬಳಸಿದ ಬಗ್ಗೆ 
ಅದನ್ನು ( ನಿ . ಪಿ - 1ರಿಂದ ನಿ. ಪಿ -5) ದಾಖಲಾಗಿದೆ . ಇದೂ ಅಲ್ಲದೇ ಸರ್ಕಾರ ಪರ ಸಾಕ್ಷಿ ವಿಚಾರಣೆಯಲ್ಲಿ ಪಿಡಬ್ಲ್ಯೂ - 1 ಮತ್ತು ಪಿಡಬ್ಲ್ಯೂ - 2 
ಇವರು ನೀಡಿದ ಹೇಳಿಕೆಯು ಕೂಡ ಸದರ ಗೂಡ್ಡ ರಿಕ್ಷಾ ವಾಹನ ಮತ್ತು ಸಾಗ ತುಂಡುಗಳನ್ನು ಅರಣ್ಯ ಕಳ್ಳ ಸಾಗಾಣಿಕೆಯ ಅಪರಾಧದಲ್ಲಿ 

ಬಳಸಿಕೊಂಡಿದ್ದು ಖಚಿತಪಡಿಸುತ್ತದೆ. 
ಅಂಶ ನಂ . ( ): 

ದಿನಾಂಕ: 07 - 12 - 2005 ರಂದು ಚಿತ್ತಾಕುಲಾ ಪೊಲೀಸ್ ಠಾಣೆಯ ಪಿ . ಎಸ್. ಐ . ಶ್ರೀ . ಶಂಕರ ಯಾಧಗುಡೇ ಇವರು ಈ ನ್ಯಾಯಾಲಯದ 
ಎದುರು ಹಾಜರುಪಡಿಸಿದ ವರದಿ ಹಾಗೂ ಅದರೊಂದಿಗೆ ಸಲ್ಲಿಸಿದ ಪ್ರಥಮ ಮಾಹಿತಿ ವರದಿ ಸಂಖ್ಯೆ : 89 /7 - 12 - 2005 ರಂತೆ ಪಂಚನಾಮೆ , ಸೀಜರ್ 
ರಿಪೋರ್ಟ, ವರದಿ ಹಾಗೂ ವಾಹನದ ಛಾಯಾ ಚಿತ್ರ ( ಪಿ - 1 ರಿಂದ ಪಿ - 5) ಪರಿಶೀಲಿಸಲಾಗಿದೆ. ಆರೋಪಿತ ಅರ್ಜಿದಾರ/ ವಾಹನ ಮಾಲೀಕ ಸ್ವತ: ತನ್ನ 
ಆಟೋ ರಿಕ್ಷಾ ವಾಹನ ಸಂಖ್ಯೆ : KA- 30/ 4178 ನೇದರಲ್ಲಿ ಅನಧಿಕೃತವಾಗಿ ಯಾವುದೇ ಪಾಸ್ ಯಾ ಪರ್ಮಿಟ್ ಅಥವಾ ತತ್ಸಂಬಂಧ ಯಾವುದೇ ಅಧಿಕೃತ 
ದಾಖಲೆ ಇಲ್ಲದೇ ಸಾಗ ತುಂಡುಗಳನ್ನು ಕಳ್ಳಸಾಗಾಣಿಕೆಯಿಂದ ಸಾಗಿಸುವಾಗ ಸಿಕ್ಕಿಬಿದ್ದಿರುತ್ತಾರೆ ಎಂಬುದು ಖಚಿತವಾಗುತ್ತದೆ . ಆದರೆ, ಸದರ 
ಅರ್ಜಿದಾರನಾಗಲಿ ಅಥವಾ ಅವರ ಪರ ವಕಾಲತ್‌ವಹಿಸಿದ ನ್ಯಾಯವಾದಿಗಳಾಗಲಿ ತಮ್ಮ ಹೇಳಿಕೆಯನ್ನು ಸಮರ್ಥಿಸಬಹುದಾದಂತಹ ಯಾವುದೇ 
ದಾಖಲೆ/ ಸಾಕ್ಷಿ ಪುರಾವೆಗಳನ್ನು ಒದಗಿಸುವಲ್ಲಿ ವಿಫಲರಾಗಿದ್ದಾರೆ. ಆದ್ದರಿಂದ ಫಿರ್ಯಾದುದಾರರು ಒದಗಿಸಿದ ದಾಖಲೆಗಳು ಅಂದರೆ ಪ್ರಥಮ ಮಾಹಿತಿ 
ವರದಿ, ಪಂಚನಾಮೆ ಹಾಗೂ ಸಾಕ್ಷಿ ಹೇಳಿಕೆಗಳನ್ನು ಅಧಿಕೃತವೆಂದು ಪರಿಗಣಿಸಲಾಗಿದೆ. 

ಪ್ರಸ್ತುತ ಪ್ರಕರಣದಲ್ಲಿ ವಾಹನ ಮಾಲೀಕರೇ ಸ್ವತ: ತಮ್ಮ ಸ್ವಂತ ಆಟೋ ರಿಕ್ಷಾ ವಾಹನ ಸಂಖ್ಯೆ: KA- 30 / 4178 ನೇದರಲ್ಲಿ ಅನಧಿಕೃತವಾಗಿ 
ಪಾಸ್ ಯಾ ಪರ್ಮಿಟ್ ಇಲ್ಲದೇ ಮತ್ತು ಇಲಾಖೆಯ ಯಾವುದೇ ಛಪ್ಪಾ ಮೊಹರ್ ಇಲ್ಲದ ಸಾಗ ತುಂಡುಗಳನ್ನು ಕಳ್ಳಸಾಗಾಣಿಕೆ ಮಾಡುವಾಗ 
ಸಿಕ್ಕಿಬಿದ್ದಿರುತ್ತಾರೆ. ಇಲ್ಲಿ ಅಪರಾಧಿಯೇ ಸ್ವತ: ಚಾಲಕ ಹಾಗೂ ವಾಹನದ ಮಾಲೀಕ ಮತ್ತು ಅರ್ಜಿದಾರ ಆಗಿದ್ದಾರೆ ಎನ್ನುವದು ದೃಢಪಟ್ಟಿದೆ. 
ಅಂಶ ನಂ . ( ಈ ): 

ಈ ಪ್ರಕರಣದಲ್ಲಿ ಮಾನ್ಯ ಸಹಾಯಕ ಅಭಿಯೋಗ ನಿರ್ದೇಶಕರು ಈ ಪ್ರಕರಣದ ಗುನ್ನೆ ದಾಖಲಿಸಿದ ಹಾಗೂ ಸಾಕ್ಷಿಗಳ ವಿಚಾರಣೆಯಿಂದ 
ಹೇಳಿಕೆಯನ್ನು ದಾಖಲು ಮಾಡಿಕೊಳ್ಳಲಾಗಿದ್ದು, ಸದರ ಅರ್ಜಿದಾರನಾಗಲಿ ಅಥವಾ ಅವರ ಪರ ವಕಾಲತ್‌ವಹಿಸಿದ ನ್ಯಾಯವಾದಿಗಳಾಗಲಿ ತಮ್ಮ 
ಹೇಳಿಕೆಯನ್ನು ಸಮರ್ಥಿಸಬಹುದಾದಂತಹ ಯಾವುದೇ ದಾಖಲೆ/ ಸಾಕ್ಷಿ ಪುರಾವೆಗಳನ್ನು ಒದಗಿಸುವಲ್ಲಿ ವಿಫಲರಾಗಿದ್ದಾರೆ. ಮುಂದುವರಿದು ಸಹಾಯಕ 
ಅಭಿಯೋಗ ನಿರ್ದೇಶಕರು ತಮ್ಮ ವಾದ ಪುಷ್ಟಿಕರಿಸಲು ಮಾನ್ಯ ಸರ್ವೋಚ್ಚ ನ್ಯಾಯಾಲಯದ ತೀರ್ಪು 2009 (1) Crime Page 25 ಇದನ್ನು 
ನೀಡಿರುತ್ತಾರೆ ಮತ್ತು ಸಹಾಯಕ ಅಭಿಯೋಗ ನಿರ್ದೇಶಕರು ಹಾಜರುಪಡಿಸಿದ ಮಾನ್ಯ ಸರ್ವೋಚ್ಚ ನ್ಯಾಯಾಲಯದ ತೀರ್ಪು ನೋಡಲಾಗಿ ಯಾವುದೇ 
ವಾಹನವು ಅರಣ್ಯ ಉತ್ಪನ್ನಗಳ ಅನಧಿಕೃತ ಸಾಗಾಟ ಮಾಡಲು ಬಳಸಿದ್ದಲ್ಲಿ ಅದು Deforestation ಆಗಲು ಕಾರಣವಾಗುತ್ತದೆ ಎಂದು ಭಾವಿಸಬೇಕು 
ಹಾಗೂ ಇದು ನೈಸರ್ಗಿಕ ಅಸಮತೋಲನಕ್ಕೆ ಕಾರಣವಾಗುತ್ತದೆ. ಅರಣ್ಯ ಕಾಪಾಡುವದು ಇಲಾಖೆಯ ಕರ್ತವ್ಯವಾಗಿದ್ದು ಅನಧಿಕೃತವಾಗಿ ವಾಹನವನ್ನು 
ಮರಗಳ ಸಾಗಾಟಕ್ಕೆ ಬಳಸಿದರೆ ಬಹಿರಂಗ ಹರಾಜು ಮಾಡಬಹುದೆಂದು ಆದೇಶ ಮಾಡಿದ್ದು ಇರುತ್ತದೆ. ಆದ್ದರಿಂದ ಪರ ಹಾಗೂ ಅರ್ಜಿದಾರರ ಪರ 
ದಾಖಲೆಗಳನ್ನು , ಸಾಕ್ಷಿಗಳ ಹೇಳಿಕೆಗಳನ್ನು ಪರಿಶೀಲಿಸಲಾಗಿ, ಆಟೋ ರಿಕ್ಷಾ ವಾಹನಸಂಖ್ಯೆ: KA - 30 /4178 ಇದು ದಿನಾಂಕ: 07 -12 - 2005 ರಂದು ಪ್ರಥಮ 
ಮಾಹಿತಿ ಸಂಖ್ಯೆ: 89 /2005 - 06, ದಿನಾಂಕ: 07 -12 - 2005 ರನ್ವಯ ದಾಖಲಾದ ಗುನ್ನೆಯಲ್ಲಿ ಅನಧಿಕೃತವಾಗಿ ಸಾಗ 03 ತುಂಡುಗಳು ಕಳ್ಳ ಸಾಗಾಣಿಕೆ 
ಮಾಡುವಲ್ಲಿ ತೊಡಗಿಸಿಕೊಂಡಿದ್ದು ದೃಢಪಟ್ಟಿರುವದರಿಂದ ಕರ್ನಾಟಕ ಅರಣ್ಯ ಕಾಯಿದೆ 71 ( ಎ) ರಡಿಯಲ್ಲಿ ಮುಟ್ಟುಗೋಲು ಹಾಕಿಕೊಳ್ಳಬೇಕೆನ್ನುವ ಅಂಶವು 
ಮನದಟ್ಟಾಗಿದೆ. 
ಆದ್ದರಿಂದ ಈ ಕೆಳಗಿನಂತೆ ಆದೇಶ: 

ಆದೇಶ: 
ಮೇಲ್ಕಾಣಿಸಿದ ಎಲ್ಲಾ ಅಂಶಗಳನ್ನು ಪರಿಗಣಿಸಿ ಟಿ.ಹೀರಾಲಾಲ್ , ಭಾ . ಅ.ಸೇ ., ಅಧಿಕಾರಿಯುತ ಅಧಿಕಾರಿ ಹಾಗೂ ಉಪ ಅರಣ್ಯ 
ಸಂರಕ್ಷಣಾಧಿಕಾರಿ, ಕಾರವಾರ ವಿಭಾಗ, ಕಾರವಾರ ಆದ ನಾನು ಈ ಮೂಲಕ ಆದೇಶಿಸುವದೇನೆಂದರೆ ಈ ಗುನ್ನೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕರ್ನಾಟಕ 


೪೮೦೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೨೫ , ೨೦೧೪ 


ಭಾಗ ೩ 


ಅರಣ್ಯ ಕಾಯಿದೆ 1963ರ ಅನುಚ್ಛೇದ 71 ( ಎ) ಈ ತಾರೀಖಿನ ವರೆಗೆ ಆದ ತಿದ್ದುಪಡಿ ಪ್ರಕಾರ ಆಟೋ ರಿಕ್ಷಾ ವಾಹನಸಂಖ್ಯೆ: KA -30 / 4178 ಮತ್ತು 
ಅದರಲ್ಲಿದ್ದ ಸಾಗ 03 ತುಂಡುಗಳನ್ನು ಈ ಮೂಲಕ ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಂಡಿರುತ್ತೇನೆ. 
ವಾಹನದ ವಿವರ : 

1) ನೋಂದಣಿ ಸಂಖ್ಯೆ : KA - 30/ 4178 
2 ) ಇಂಜಿನ್ ನಂಬರ : 24 M BFB 0 2439 
3) ಚಾಸಿ ನಂಬರ 

: 24 F BFB 15837 
4) ವಾಹನದ ಮಾದರಿ : ಆಟೋ ರಿಕ್ಷಾ (ಮೂರು ಗಾಲಿ) 
ಈ ಆದೇಶವನ್ನು ಹೊರಡಿಸಿದ 30 ದಿನಗಳ ಅವಧಿಯಲ್ಲಿ ಮೇಲ್ಮನವಿಯನ್ನು ಸಲ್ಲಿಸದೇ ಇದ್ದಲ್ಲಿ ಇದೇ ಅಂತಿಮ ಆದೇಶವಾಗಿರುತ್ತದೆ. ಈ 
ಆದೇಶವನ್ನು ಈ ಹೊತ್ತಿನ ದಿನಾಂಕ : 17- 10 - 2014 ರಂದು ಈ ನ್ಯಾಯಾಲಯದಲ್ಲಿ ಮೊಹರು ಹಾಕಿ ನನ್ನ ಸಹಿಯೊಂದಿಗೆ ಬಿಡುಗಡೆ ಮಾಡಿರುತ್ತೇನೆ. 

ಟಿ .ಹೀರಾಲಾಲ್ , ಭಾ . ಅ. ಸೇ . 
PR. 1033 

ಅಧಿಕಾರಿಯುತ ಅಧಿಕಾರಿ ಹಾಗೂ 
SC . 5 

ಉಪ ಅರಣ್ಯ ಸಂರಕ್ಷಣಾಧಿಕಾರಿ , ಕಾರವಾರ ವಿಭಾಗ, ಕಾರವಾರ . 
ಅಧಿಕಾರಿಯುತ ಅಧಿಕಾರಿ ಹಾಗೂ ಉಪ ಅರಣ್ಯ ಸಂರಕ್ಷಣಾಧಿಕಾರಿ, ಕಾರವಾರ ವಿಭಾಗ, ಕಾರವಾರ ಇವರ ನ್ಯಾಯಾಲಯ 
IN THE COURT OF AUTHORISED OFFICER AND DEPUTY CONSERVATOR OF FORESTS, KARWAR DIVISION , KARWAR 

ಕ್ರ. ಸಂ : ಬಿ1/ ಎಫ್ಓಸಿ / ವಿವ - 6 / 2009 - 10, ಕಾರವಾರ, ದಿನಾಂಕ: 17 - 10 - 2014, 
ಉಪಸ್ಥಿತರು: ಶ್ರೀ . ಟಿ. ಹೀರಾಲಾಲ್, ಭಾ . ಅ . ಸೇ ., ಅಧಿಕಾರಿಯುತ ಅಧಿಕಾರಿ ಹಾಗೂ ಉಪ ಅರಣ್ಯ 

ಸಂರಕ್ಷಣಾಧಿಕಾರಿ , ಕಾರವಾರ ವಿಭಾಗ, ಕಾರವಾರ. 


ಫಿರ್ಯಾದುದಾರರು: 

ವಿರುದ್ದ ಅರ್ಜಿದಾರರು: 
ವಲಯ ಅರಣ್ಯಾಧಿಕಾರಿ , ಕಾರವಾರ 

ಅಶೋಕ ಸೈರು ನಾಯ್ಕ 
( ಸರ್ಕಾರದ ಪರವಾಗಿ ಸಹಾಯಕ ಅಭಿಯೋಗ 

ಸಾ : ಶಿರವಾಡ ( ನಾರಗೇರಿ ರಸ್ತೆ), ತಾಲೂಕು: ಕಾರವಾರ. 
ನಿರ್ದೇಶಕರು ಉ .ಕನ್ನಡ ಕಾರವಾರ) 

ಜಿಲ್ಲೆ: ಉತ್ತರಕನ್ನಡ. (ಅರ್ಜಿದಾರರ ಪರವಾಗಿ ಶ್ರೀ . ಜಿ . ಪಿ . ತಾರೀಕರ ವಕೀಲರು) 
ಪ್ರಸ್ತಾವನೆ: 
1. ವಲಯ ಅರಣ್ಯಾಧಿಕಾರಿ , ಕಾರವಾರ ಇವರು ಈ ಪ್ರಾಧಿಕಾರಕ್ಕೆ ದಿನಾಂಕ: 01 - 01 -2010 ರಂದು ವರದಿ ಸಲ್ಲಿಸುತ್ತಾ ದಿನಾಂಕ: 27 - 12 - 2009 

ರಂದು ದೇವಳಮಕ್ಕಿ ಗ್ರಾಮದ ಕಾರವಾರದಿಂದ ಕೈಗಾ ಹೋಗುವ ರಸ್ತೆಯ ಶಿರ್ವೆ ಕ್ರಾಸ್ ಹತ್ತಿರ ಅಂದಾಜು ರಾತ್ರಿ 12 .30 ಘಂಟೆಗೆ ಶಾಖಾ 
ವನಪಾಲಕ ನೈತಿ ಹಾಗೂ ಕಾಮಗಾರಿ ವನಪಾಲಕ, ಶಿರ್ವೆ ರವರು ಹಾಗೂ ಸಿಬ್ಬಂದಿ ಜನರು ಗಸ್ತು ತಿರುಗುತ್ತಿರುವಾಗ ಒಂದು ಪ್ಯಾಸೆಂಜರ್ 
ಆಟೋ ರಿಕ್ಷಾ ಬಂದದ್ದನ್ನು ನೋಡಿ ಕೈಸನ್ನೆ ಮಾಡಿ ನಿಲ್ಲಿಸಿ ರಿಕ್ಷಾವನ್ನು ತಪಾಸಿಸಿದಾಗ ಸದರ ರಿಕ್ಷಾ ನಂಬರ ಕೆಎ - 30 / 8636ನೇ ನೋಂದಣಿ 
ಸಂಖ್ಯೆ ಇದ್ದು ಅದರ ಒಳಗಡೆ ಪರಿಶೀಲಿಸಿ ನೋಡಲಾಗಿ ಅದರಲ್ಲಿ ಕೆಲವು ಸಾಗವಾನಿ ಜಾತಿಯ ಇಲಾಖಾ ಯಾವುದೇ ಪಾಸ್ / ಪರ್ಮಿಟ 
ಅಥವಾ ಛಾಪಾ ಇಲ್ಲದ ಕೆತ್ತಿದ ಚೌಪಾಟಿ ತುಂಡುಗಳು ಇದ್ದದ್ದು ಕಂಡು ಬಂದಿತು. ಸಿಬ್ಬಂದಿಗಳು ಸಾಗ ಚೌಪಟಿಗಳ ಬಣ್ಣ ಹಾಗೂ ವಾಸನೆಗಳ 
ಮೇಲಿಂದ ಅದು ಸಾಗ ಅಂತಾ ಖಾತ್ರಿ ಪಡಿಸಿಕೊಂಡು ಪಂಚರ ಸಮಕ್ಷಮ ರಿಕ್ಷಾದಲ್ಲಿ ಇದ್ದ ಸಾಗ ನಗಗಳನ್ನು ಹೊರಗೆ ತೆಗೆದು ನೋಡಿದಂತೆ 
ಸದರ ಸಾಗ ಚೌಪಾಟಿಗಳು ಎರಡು ಮುಖ ಖರಗಸದಿಂದ ಕೊರೆದಿದ್ದು ಇದ್ದು ನಾಲ್ಕು ಮೈ ಬಾಚಿಯಿಂದ ಕೆತ್ತಿದ್ದು ಸದರ ತುಂಡಿಗೆ ಸರ್ಕಾರಿ 
ನಿಶಾನಿ ಯಾ ಛಾಪಾ ಇಲ್ಲವಾದ್ದರಿಂದ ಕಳುವಿನಿಂದಲೇ ತಂದಿದ್ದು ಅಂತಾ ಅರಣ್ಯ ಸಿಬ್ಬಂದಿಗಳು ಆಭಿಪ್ರಾಯ ಪಡುತ್ತಾ ಸದರ ಚೌಪಾಟಿಗಳನ್ನು 
ಅರಣ್ಯ ಸಿಬ್ಬಂದಿಯವರ ಸಮಕ್ಷಮ ಅಳತೆ ಮಾಡಲಾಗಿ ಅದು ಸಾಗ ಚೌಪಾಟಿ 12 = 0.360 ಘ . ಮೀ . ಎಂದು ತಿಳಿದು ಬಂದಿತು. ಸದರ 
ಮ್ಹಾಲನ್ನು ಅನಧಿಕೃತವಾಗಿ ಸಾಗಾಣಿಕೆ ಮಾಡುತ್ತಿರುವದನ್ನು ದೃಢಪಡಿಸಿಕೊಂಡು ಶಾಖಾವನಪಾಲಕ, ನೈತಿಸಾವರ ರವರು ಪ್ರಥಮ ವರ್ತಮಾನ 
ವರದಿ ಸಂಖ್ಯೆ : 2 /2009 -10 , ದಿನಾಂಕ: 27 - 12 - 2009 ರಂತೆ ಮೊಕದ್ದಮೆ ದಾಖಲಿಸಿ ಆರೋಪಿ ನಾಪತ್ತೆಯಾಗಿರುವದರಿಂದ ಜಫ್ತಪಡಿಸಲಾದ 

ನಟಿ ನಗಗಳು 12 = 0 .360 ಘ . ಮೀ . ಮತ್ತು ವಾಹನವನ್ನು ಪ್ರಥಮ ಮಾಹಿತಿ ವರದಿ ಸಂಖ್ಯೆ : 02 /2009 - 10 ದಿನಾಂಕ: 
27 -12 - 2009ರಂತೆ ಕರ್ನಾಟಕ ಅರಣ್ಯ ಕಾಯಿದೆ 1963 ಸೆಕ್ಷನ್ 24,50 , 62, 71A , 80, 104D ಮತ್ತು ಕರ್ನಾಟಕ ಅರಣ್ಯ ನಿಯಮ 1969ರ 
ನಿಯಮ 144ರ ನೇರ ಉಲ್ಲಂಘನೆಯಾಗಿದ್ದು , ನಿಯಮ 165 ಹಾಗೂ ಭಾರತೀಯ ದಂಡ ಸಂಹಿತಿ 34ರ ಅಡಿ ಶಿಕ್ಷಾರ್ಹ 
ಅಪರಾಧವಾಗಿರುತ್ತದೆ. ಜಪ್ತ ವಾಹನ ಮತ್ತು ಮಾಲನ್ನು ಪಂಚನಾಮೆ , ಸೀಜರ್ ರಿಪೋರ್ಟ ಮತ್ತು ಪ್ರಥಮ ಮಾಹಿತಿ ವರದಿ ಜೊತೆಗೆ 
ಮುಂದಿನ ಕ್ರಮಕ್ಕಾಗಿ ಈ ಪ್ರಾಧಿಕಾರದ ಮುಂದೆ ಹಾಜರುಪಡಿಸಿರುತ್ತಾರೆ. ಸದರ ಪ್ರಕರಣದ ಎಲ್ಲಾ ದಾಖಲೆಗಳನ್ನು ಪರಿಶೀಲಿಸಿ, ಖಾತ್ರಿಪಡಿಸಿ ಈ 
ಪ್ರಾಧಿಕಾರದ ಆದೇಶ ದಿನಾಂಕ : 08 - 01 -2010 ರಂದು ಸದರ ಜಫ್ತಪಡಿಸಿದ ವಾಹನ ಮತ್ತು ಸಾಗ ಚೌಪಾಟಿ ತುಂಡುಗಳನ್ನು ಸುರಕ್ಷತೆಗಾಗಿ 
ವಲಯ ಅರಣ್ಯಾಧಿಕಾರಿ, ಕಾರವಾರ ಇವರ ತಾಬಾದಲ್ಲಿ ವಹಿಸಿಕೊಡಲಾಯಿತು. 
ಸದರ ಜಪ್ತ ವಾಹನದ ಕುರಿತು ಈ ಪ್ರಾಧಿಕಾರವು ದಿನಾಂಕ: 03 - 07 - 2010 ರಂದು ಪ್ರಾದೇಶಿಕ ಸಾರಿಗೆ ಅಧಿಕಾರಿ, ಕಾರವಾರ ಇವರಿಗೆ ಪತ್ರ 
ಬರೆದು ಪ್ಯಾಸೆಂಜರ್ ರಿಕ್ಷಾ ಕೆಎ - 30 /8636 ನೇದರ ವಾಹನದ ಮಾಲೀಕತ್ವದ ವಿಳಾಸವನ್ನು ಒದಗಿಸಲು ತಿಳಿಸಲಾಗಿ, ಈ ಕುರಿತು ಪ್ರಾದೇಶಿಕ 
ಸಾರಿಗೆ ಅಧಿಕಾರಿ , ಕಾರವಾರ ಇವರ ವರದಿ ದಿನಾಂಕ: 06 - 07 - 2010 ರಂತೆ ಸದರ ವಾಹನದ ಮಾಲೀಕರಾದ ಶ್ರೀ . ಅಶೋಕ ಎಸ್. ನಾಯ್ಕ , 
ಶಿರವಾಡಾ, ನಾರಗೇರಿ, ಕಾರವಾರ ಇವರಾಗಿದ್ದು ಸದರಿಯವರು ದಿನಾಂಕ: 28 - 03 - 2010 ರಂದು ವಕೀಲರ ಮುಖಾಂತರ ಈ ಪ್ರಾಧಿಕಾರಕ್ಕೆ 
ವಕಾಲತ್ ಅರ್ಜಿಯನ್ನು ಸಲ್ಲಿಸಿರುತ್ತಾರೆ. 


ಭಾಗ ೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೨೫ , ೨೦೧೪ 


೪೮೦೫ 


3. ಈ ಪ್ರಕರಣದ ವಿಚಾರಣೆಗಾಗಿ ವಾಹನ ಮಾಲೀಕರಿಗೆ ಈ ನ್ಯಾಯಾಲಯದಿಂದ ದಿನಾಂಕ: 31 - 08 - 2010, 09 - 09 -2010 , 23 - 09 - 2010 , 

20 - 10 - 2010 , 08 - 11 - 2013, 21- 11 - 2013 , 06 - 12 - 2013, 20 -12 - 2013, 17 - 01 - 2014 , 31 -1 - 2014, 27 - 06 - 2014 , 04 - 07 - 2014 , 
25 - 07 - 2014 ಮತ್ತು 01 - 08 - 2014ರಂದು ಹಾಜರಾಗಲು ಮತ್ತು ಅವರ ಪರ ವಕಾಲತ್ ವಹಿಸಿದ ನ್ಯಾಯವಾದಿಗಳಿಗೂ ನೋಟೀಸು ಜಾರಿ 
ಮಾಡಿದ್ದು ಇರುತ್ತದೆ. ಆದರೆ, ವಾಹನ ಮಾಲೀಕರು ಮತ್ತು ಅವರ ಪರವಾಗಿ ವಕೀಲರು ದಿನಾಂಕ: 31 - 08 - 2010, 09 - 09 - 2010 ಮತ್ತು 
31 - 01- 2014 ರಂದು ವಿಚಾರಣೆ ಕಾಲಕ್ಕೆ ಮಾತ್ರ ಹಾಜರಾಗಿದ್ದು , ನಂತರದ ಮೇಲಿನಂತೆ ವಿಚಾರಣೆ ಕಾಲಕ್ಕೆ ವಾಹನ ಮಾಲೀಕರಾಗಲಿ ಅಥವಾ 
ಅವರ ಪರ ವಕೀಲರಾಗಲಿ ಹಾಜರಾಗಿದ್ದು ಇರುವದಿಲ್ಲ. 
ಜಫ್ತುಪಡಿಸಿದ ವಾಹನದ ಬಗ್ಗೆ ಮುಂದಿನ ಆದೇಶಕ್ಕಾಗಿ ಪ್ರಕರಣವನ್ನು ವಿಚಾರಣೆಗಾಗಿ ಕೈಗೆತ್ತಿಕೊಳ್ಳಲಾಯಿತು. ಅರ್ಜಿದಾರರ ಪರ ವಕೀಲರು ಸಾಕ್ಷಿ 
ವಿಚಾರಣೆ ಕಾಲಕ್ಕೆ ಹಾಜರಾಗಿದ್ದು ಹಾಗೂ ಎದುರುದಾರರ ಪರವಾಗಿ ಸಹಾಯಕ ಅಭಿಯೋಗ ನಿರ್ದೇಶಕರು ವಿಚಾರಣೆಗೆ ಹಾಜರು 
ಆಗಿರುತ್ತಾರೆ . ಫಿರ್ಯಾದುದಾರ /ಎದುರುದಾರ ಪರವಾಗಿ ಸಹಾಯಕ ಅಭಿಯೋಗ ನಿರ್ದೇಶಕರು ಪಿಡಬ್ಲ್ಯೂ -1 ರಿಂದ ಪಿಡಬ್ಲ್ಯೂ - 4 
ರವರನ್ನು ವಿಚಾರಿಸಿರುತ್ತಾರೆ. 
ಪಿಡಬ್ಲ್ಯೂ -1: ಶ್ರೀ . ಉಲ್ಲಾಸ ಸುಬ್ರಾಯ ತಳೇಕರ , ಉಪ ವಲಯ ಅರಣ್ಯಾಧಿಕಾರಿ, ಶಹರ ಠಾಣೆ. 
ಪಿಡಬ್ಲ್ಯೂ -2: ಶ್ರೀ . ರತ್ನಾಕರ ವಿ. ತಳೇಕರ, ಉಪ ವಲಯ ಅರಣ್ಯಾಧಿಕಾರಿ, ಕೆರವಡಿ 
ಪಿಡಬ್ಲ್ಯೂ - 3: - ಶ್ರೀ . ಬಾಳಾ ಥಾಕು ಗೌಡ, ಕಾವಲುಗಾರ , ಶಿರ್ವೆ, 
ಪಿಡಬ್ಲ್ಯೂ -4: ಶ್ರೀ . ಯಶ್ವಂತ ನಾರಾಯಣ ರಾಣೆ ( ಆಗಿನ ವಲಯ ಅರಣ್ಯಾಧಿಕಾರಿ), 

ನಿವೃತ್ತ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ, ಸದಾಶಿವಗಡ, ಕಾರವಾರ. 
ನಿಶಾನೆ ಪಿ - 1 ರಿಂದ ಪಿ - 6 ನ್ನು ಹಾಜರುಪಡಿಸಿರುತ್ತಾರೆ. 
ನಿಶಾನೆ ಪಿ - 1 : ಪಂಚನಾಮೆ 
ನಿಶಾನೆ ಪಿ - 2 & 3 : ವಾಹನದ ಛಾಯಾ ಚಿತ್ರ 
ನಿಶಾನೆ ಪಿ - 4: ಪ್ರಥಮ ಮಾಹಿತಿ ವರದಿ 
ನಿಶಾನೆ ಪಿ - 5 : ಸೀಜರ್ ರಿಪೋರ್ಟ 
ನಿಶಾನೆ ಪಿ - 6 : ವಿಚಾರಣಾ ವರದಿ 
ಹಾಜರುಪಡಿಸಿದ ಎಲ್ಲಾ ಲಿಖಿತ ದಾಖಲೆಗಳು ಮತ್ತು ಹೇಳಿಕೆಗಳನ್ನು ಆಲಿಸಿ, ಪರಿಶೀಲಿಸಿದ ನಂತರ ಕೆಳಗಿನ ಪ್ರಶ್ನೆಗಳು ಉದ್ಭವಿಸುತ್ತವೆ . 
ಅ ) ಈ ಪ್ರಕರಣದಲ್ಲಿ ಸರ್ಕಾರಿ ಸ್ವತ್ತುಗಳಾದ ಸಾಗ ಚೌಪಾಟಿ ನಗಗಳು 12 = 0.360 ಘ . ಮೀ . ಅಧಿಕೃತ ಪಾಸ್ ಯಾ ಪರ್ಮಿಟ್ ಇಲ್ಲದೆ 

ಸಾಗಿಸುತ್ತಿದ್ದ ಬಗ್ಗೆ ಗುನ್ನೆ ದಾಖಲಾಗಿದೆಯೇ ? ಹಾಗೂ ಅದನ್ನು ಎದುರುದಾರರು ಸಾಬೀತುಪಡಿಸುತ್ತಾರೆಯೇ ? 
ಆ) ಈ ಮೇಲೆ ನಮೂದಿಸಿದ ಸಾಗ ಕೊರೆದ ನಗಗಳು ಕಳ್ಳ ಸಾಗಾಣಿಕೆ ಮಾಡುವಲ್ಲಿ ಪಾಸೆಂಜರ್ ರಿಕ್ಷಾ ವಾಹನಸಂಖ್ಯೆ: KA- 30/ 8636 

ಉಪಯೋಗ ಮಾಡಲಾಗಿದೆಯೇ ? ಹಾಗೂ ಅದನ್ನು ಎದುರುದಾರರು ಸಾಬೀತುಪಡಿಸುತ್ತಾರೆಯೇ ? 
ಇ) ಈ ವಾಹನವನ್ನು ಅರಣ್ಯ ಕಾಯಿದೆ 71ಎ ನಿಯಮದಡಿ ಮುಟ್ಟುಗೋಲು ಹಾಕಿಕೊಳ್ಳಬಹುದೇ ? 

ಮೇಲ್ಕಂಡ ಅಂಶಗಳಿಗೆ ಈ ಕೆಳಗಿನಂತೆ ಉತ್ತರಿಸುತ್ತೇನೆ. 
ಅಂಶ ನಂ . ( ಅ) -- ಹೌದು 
ಅಂಶ ನಂ . ( ಆ) - - ಹೌದು 

ಅಂಶ ನಂ . ( ಇ) - - ಹೌದು 
ಇದಕ್ಕೆ ಕಾರಣಗಳನ್ನು ಈ ಕೆಳಗಿನಂತೆ ವಿವರಿಸುತ್ತೇನೆ. 

ವಿಚಾರಣೆ ಕಾಲಕ್ಕೆ ನೀಡಲಾದ ಹೇಳಿಕೆಗಳು: 
ಅಂಶ ನಂ ( ಅ): 
ಪಿ. ಡಬ್ಲ್ಯೂ - 1 ದಿನಾಂಕ: 27 - 12 - 2009 ರಂದು ರಾತ್ರಿ ನಾನು ಕಾಮಗಾರಿ ವನಪಾಲಕರಾದ ಆರ್. ವಿ . ತಳೇಕರ ಹಾಗೂ ಅರಣ್ಯ ರಕ್ಷಕರಾದ ಆರ್ . ಎಂ . 
ನಾಯ್ಕ ಇವರು ಸೇರಿ ಶಿರ್ವೆ ಜಂಗಲ ಕಡೆಯಿಂದ ದೇವಳಮಕ್ಕಿ ಕಡೆಗೆ ಬರುವಾಗ, ಆ ಸಮಯಕ್ಕೆ ನಗೆಕೊವೆ ಕಡೆಯಿಂದ ಕೆರವಡಿ ಕಡೆಗೆ ಹೋಗಲು 
ಒಂದು ಪ್ಯಾಸೆಂಜರ ರಿಕ್ಷಾ ಬಂದಿತು. ಸಂಶಯದ ಮೇಲೆ ನಾನು ಕೈಸನ್ನೆ ಮಾಡಿ ಅದನ್ನು ನಿಲ್ಲಿಸುವಂತೆ ಸೂಚನೆ ಕೊಟ್ಟೆನು ಹಾಗೂ ಕೈಲಿದ್ದ ಬ್ಯಾಟರಿಯಿಂದ 
ಬೆಳಕನ್ನು ಬಿಟ್ಟೆನು. ನಂತರ ರಿಕ್ಷಾವನ್ನು ಸ್ವಲ್ಪ ದೂರದಲ್ಲಿ ನಿಲ್ಲಿಸಿ ಅದರಲ್ಲಿದ್ದ 2 ಜನರು ಅರಣ್ಯದ ಕಡೆಗೆ ಓಡಿ ಹೋಗಿದ್ದು ನನಗೆ ಕಾಣಿಸಿತು. ನಾವು 
ರಿಕ್ಷಾದ ಬಳಿ ಹೋಗಿ ಪರಿಶೀಲಿಸಿದಾಗ ಅದರಲ್ಲಿ ಸಾಗವಾನಿ ಜಾತಿಯ ಕೆತ್ತನೆ ಮಾಡಿದ ತುಂಡುಗಳು ಕಂಡು ಬಂದಿದ್ದು ಈ ಕುರಿತು ನಾನು ಅರಣ್ಯ 
ರಕ್ಷಕರಾದ ಆರ್‌. ಎಂ . ನಾಯ್ಕ ಇವರಿಗೆ ಕಳುಹಿಸಿ ಪಂಚರನ್ನು ಕರೆತರಲು ಸೂಚಿಸಿದಂತೆ ಅವರು ಪಂಚರಾದ ಬಾಳಾ ಠಾಕು ಗೌಡ ಹಾಗೂ ನಾರಾಯಣ 
ಹುವಾ ಗುನಗಿ ಇವರನ್ನು ಸ್ಥಳಕ್ಕೆ ಕರೆತಂದಿರುತ್ತಾರೆ. ಅವರ ಸಮಕ್ಷಮ ರಿಕ್ಷಾದಲ್ಲಿರುವ ಸಾಗವಾನಿ ತುಂಡುಗಳಿಗೆ ಯಾವುದೇ ಪಾಸ್/ಪರ್ಮಿಟ್ ಮತ್ತು ಛಪ್ಪಾ 
ವಗೈರೆ ಇಲ್ಲದೇ ಇರುವದು ಕಂಡು ಬಂದಿದ್ದು ಇವುಗಳು ಕಳುವಿನಿಂದ ಅಕ್ರಮವಾಗಿ ಸಾಗಿಸಲು ತಂದಿರುವದನ್ನು ಖಾತ್ರಿ ಮಾಡಿಕೊಂಡು ಈ ಬಗ್ಗೆ ಪ್ರಥಮ 
ವರ್ತಮಾನ ಗುನ್ನೆ ದಾಖಲಿಸಿ ಹಾಗೂ ಸ್ಥಳದಲ್ಲಿ ಪಂಚನಾಮೆ ಬರೆದು ಜಪ್ತ ಸಾಗ ತುಂಡು ಹಾಗೂ ರಿಕ್ಷಾವನ್ನು ವಲಯ ಕಚೇರಿಗೆ ವಲಯ 
ಅರಣ್ಯಾಧಿಕಾರಿ, ಕಾರವಾರ ಇವರ ಸಮಕ್ಷಮ ಹಾಜರುಪಡಿಸಿರುತ್ತೇನೆ. ಪಂಚನಾಮೆ ಸಾಕ್ಷಿ ನೋಡಿ ಗುರುತಿಸಿದ್ದು ಅದನ್ನು ನಿಶಾನೆಪಿ -1 ಹಾಗೂ ಸಾಕ್ಷಿ 
ಸಹಿಯನ್ನು ನಿಶಾನೆ ನಿಪಿ1 - ಎ ಎಂದು ಗುರುತಿಸಲಾಯಿತು. ಸಾಕ್ಷಿ ನೋಡಿದ 2 ಛಾಯ ಚಿತ್ರವನ್ನು ನಿಶಾನೆ ಪಿ - 2 ಮತ್ತು 3 ಎಂದು ಗುರುತಿಸಲಾಯಿತು. 
ಸಾಕ್ಷಿ ನೋಡಿ ಗುರುತಿಸಿದ ಪ್ರಥಮ ವರ್ತಮಾನ ವರದಿಯನ್ನು ನಿಶಾನೆ ಪಿ - 4 ಮತ್ತು ಸಾಕ್ಷಿ ಸಹಿಯನ್ನು 4 - ಎ ಎಂದು ಗುರುತಿಸಲಾಯಿತು. ಜಫ್ತಪಡಿಸಿದ 


36 


೪೮೦೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೨೫ , ೨೦೧೪ 


ಭಾಗ ೩ 


ಮುದ್ದೇ ಮಾಲಿನ ಬಗ್ಗೆ ಫಾರ್ಮ ನಂ . 20ನ್ನು ಮೇಲಾಧಿಕಾರಿಗಳಿಗೆ ಸಲ್ಲಿಸಿದ್ದೇನೆ. ಸಾಕ್ಷಿ ನೋಡಿ ಗುರುತಿಸಿದ ಫಾರ್ಮ ನಂ 20ನ್ನು ನಿಶಾನೆ ಪಿ -5 ಎಂದು 
ಮತ್ತು ಸಾಕ್ಷಿ ಸಹಿಯನ್ನು 5 - ಎ ಎಂದು ಗುರುತಿಸಲಾಯಿತು. ನಂತರ ಪ್ರಕರಣದ ತನಿಖೆಯನ್ನು ಕೈಗೊಂಡಿದ್ದು ಆರೋಪಿತನ ಪತ್ತೆಯಾಗಿರುವದಿಲ್ಲ. ಈ ಬಗ್ಗೆ 
ನಾನು ವಲಯ ಅರಣ್ಯಾಧಿಕಾರಿಗಳಿಗೆ ತಪಾಸಣಾ ವರದಿಯನ್ನು ಸಲ್ಲಿಸಿದ್ದೇನೆ. ಸಾಕ್ಷಿ ನೋಡಿ ಗುರುತಿಸಿದ ತಪಾಸಣಾ ವರದಿಯನ್ನು ನಿಶಾನೆ ಪಿ - 6 ಮತ್ತು 
ಸಾಕ್ಷಿ ಸಹಿಯನ್ನು 6 - ಎ ಎಂದು ಗುರುತಿಸಿರುತ್ತಾರೆ. 
ಪಾಟಿ ಸವಾಲು ಅರ್ಜಿದಾರರ ಪರ ಶ್ರೀ . ಜಿ. ಪಿ . ತಾರೀಕರ ವಕೀಲರವರಿಂದ: 
ಅರ್ಜಿದಾರರ ಪರ ವಕೀಲರು ದೀರ್ಘ ಪಾಟೀ ಸವಾಲು ಮಾಡಿದರೂ ಸಹ ಇವರು ಮುಖ್ಯ ವಿಚಾರಣೆಯಲ್ಲಿ ಹೇಳಿದ ವಿಷಯಗಳನ್ನು ತಿರಸ್ಕರಿಸುವಂತಹ 
ಯಾವುದೇ ವಿಷಯವನ್ನು ಈ ಸಾಕ್ಷಿದಾರರು ಪಾಟೀ ಸವಾಲಿನಲ್ಲಿ ಹೇಳಿದ್ದು ಇರುವದಿಲ್ಲ. 
ಪಿಡಬ್ಲ್ಯೂ - 2 ನಾನು ನೈತಿ ಶಾಖಾ ವನಪಾಲಕರಾಗಿ ಕೆಲಸ ಮಾಡುತ್ತಿದ್ದು ಸದರ ಗುನ್ನೆಯ ಸಮಯದಲ್ಲಿ ನೈತಿ ಶಾಖಾ ವನಪಾಲಕರಾಗಿ ಪಿ . ಡಬ್ಲ್ಯೂ -1 
ಕೆಲಸ ಮಾಡುತ್ತಿದ್ದು ಅವರು ಸಂಶಯದಿಂದ ರಿಕ್ಷಾದ ಮೇಲೆ ಬ್ಯಾಟರಿ ಬೆಳಕನ್ನು ನೀಡಿದರು. ಅಷ್ಟರಲ್ಲಿ ದೂರದಲ್ಲಿ ರಿಕ್ಷಾ ನಿಲ್ಲಿಸಿ ರಿಕ್ಷಾದಲ್ಲಿದ್ದ ಎರಡು 
ಜನರು ಕಾಡಿನಲ್ಲಿ ರಾತ್ರಿ ವೇಳೆ ಓಡಿ ಹೋಗಿರುತ್ತಾರೆ. ಅವರನ್ನು ಹಿಂಬಾಲಿಸಿದರೂ ಕತ್ತಲೆಯಾಗಿರುವದರಿಂದ ಸಿಕ್ಕಿರಲಿಲ್ಲ. ಆ ನಂತರ ರಿಕ್ಷಾದ ಬಳಿ 
ಹೋಗಿ ಪರಿಶೀಲಿಸಿದಾಗ ಅದರಲ್ಲಿ ಸಾಗ ತುಂಡುಗಳು ಇದ್ದವು ಇವುಗಳಿಗೆ ಮಹಜರು ಮಾಡುವ ಸಲುವಾಗಿ ಅರಣ್ಯ ರಕ್ಷಕ ಎಂ .ಆರ್. ನಾಯ್ಕ ಇವರಿಗೆ 
ಪಂಚರಿಗೆ ಕರೆತರಲು ಕಳುಹಿಸಿ ಅವರು 2 ಜನ ಪಂಚರನ್ನು ಕರೆತಂದಿರುತ್ತಾರೆ. ನಂತರ ಪಂಚರ ಸಮಕ್ಷಮ ರಿಕ್ಷಾವನ್ನು ಪರಿಶೀಲಿಸಲಾಗಿ , ರಿಕ್ಷಾದಲ್ಲಿ 12 
ಸಾಗತುಂಡುಗಳು ಇದ್ದವು ಅವುಗಳಿಗೆ ಸರ್ಕಾರಿ ಛಪ್ಪಾ ವಗೈರೆ ಮತ್ತು ಪಾಸ್/ ಪರ್ಮಿಟ್ ಇಲ್ಲದೇ ಇರುವದು ಕಂಡು ಬಂದಿದ್ದು ಸದರ ತುಂಡುಗಳು ಕಳ್ಳ 
ಸಾಗಾಣಿಕೆಯಿಂದ ಸಾಗಿಸಲು ತಂದಿರುವದು ಖಾತ್ರಿ ಮಾಡಿಕೊಂಡೆವು. ಆ ನಂತರ ಪಂಚರ ಸಮಕ್ಷಮ ಪ್ರಥಮ ವರ್ತಮಾನ ವರದಿ ದಾಖಲಿಸಿ ಸ್ಥಳದಲ್ಲಿ 
ಪಂಚನಾಮೆಯನ್ನು ಬರೆದು ಜಪ್ತ ರಿಕ್ಷಾ ಮತ್ತು ಸಾಗ ತುಂಡುಗಳನ್ನು ವಲಯ ಕಚೇರಿ, ಕಾರವಾರಕ್ಕೆ ತಂದು ವಲಯ ಅರಣ್ಯಾಧಿಕಾರಿ, ಕಾರವಾರ ಇವರ 
ಸಮಕ್ಷಮ ಹಾಜರುಪಡಿಸಲಾಯಿತು. ಪಂಚನಾಮೆಯನ್ನು ಸಾಕ್ಷಿ ನೋಡಿ ಗುರುತಿಸಿದ್ದು ಅದನ್ನು ಈಗಾಗೇ ನಿಶಾನೆ ಪಿ - 1 ಎಂದು ಗುರುತಿಸಿದ್ದು ಹಾಗೂ 
ಸಾಕ್ಷಿ ಸಹಿಯನ್ನು ನಿಶಾನೆ ಪಿ - ಬಿ ಎಂದು ಗುರುತಿಸಲಾಯಿತು. ಸಾಕ್ಷಿ ನೋಡಿದ 2 ಛಾಯ ಚಿತ್ರವನ್ನು ಈಗಾಗಲೇ ನಿಶಾನೆ ಪಿ - 2 ಮತ್ತು 3 ಎಂದು 
ಗುರುತಿಸಿರುತ್ತಾರೆ. 
ಪಾಟಿ ಸವಾಲು ಅರ್ಜಿದಾರರ ಪರ ಶ್ರೀ . ಜಿ . ಪಿ. ತಾರೀಕರ ವಕೀಲರವರಿಂದ: 
ಅರ್ಜಿದಾರರ ಪರ ವಕೀಲರು ದೀರ್ಘ ಪಾಟೀ ಸವಾಲು ಮಾಡಿದರೂ ಸಹ ಇವರು ಮುಖ್ಯ ವಿಚಾರಣೆಯಲ್ಲಿ ಹೇಳಿದ ವಿಷಯಗಳನ್ನು ತಿರಸ್ಕರಿಸುವಂತಹ 
ಯಾವುದೇ ವಿಷಯವನ್ನು ಈ ಸಾಕ್ಷಿದಾರರು ಪಾಟಿ ಸವಾಲಿನಲ್ಲಿ ಹೇಳಿದ್ದು ಇರುವದಿಲ್ಲ. 
ಪಿಡಬ್ಲ್ಯೂ - 3: ನನಗೆ ಪ್ರ .ಸ. 1 ಮತ್ತು 2 ಇವರ ಪರಿಚಯ ಇರುತ್ತದೆ. ನಾನು ಶಿರ್ವೆಯಲ್ಲಿ 1993ನೇ ಸಾಲಿನಿಂದ ನೆಡುತೋಪಿನಲ್ಲಿ ವಾಚಮನ್ ಎಂತಾ 
ಕೆಲಸ ಮಾಡುತ್ತಿದ್ದೇನೆ. ದಿನಾಂಕ: 27 -12 - 2009 ರಂದು ರಾತ್ರಿ 12.00 ಘಂಟೆಯ ಹೊತ್ತಿಗೆ ನಾನು ಶಿರ್ವೆಯಲ್ಲಿ ಇರುವ ನನ್ನ ಮನೆಯಲ್ಲಿ ಇದ್ದಾಗ 
ಅರಣ್ಯ ರಕ್ಷಕರಾದ ಶ್ರೀ . ಆರ್. ಎಂ . ನಾಯ್ಕ ರವರು ನಮ್ಮ ಮನೆಗೆ ಬಂದು ಒಂದು ರಿಕ್ಷಾದ ಮೇಲೆ ಅನಧಿಕೃತವಾಗಿ ಸಾಗಿಸಲು ತಂದಿರುವ ಸಾಗ 
ತುಂಡುವನ್ನು ಹಿಡಿದಿಟ್ಟ ಬಗ್ಗೆ ಮತ್ತು ಅದರ ಬಗ್ಗೆ ಪಂಚನಾಮೆ ಮಾಡುವ ಬಗ್ಗೆ ನನ್ನನ್ನು ಸ್ಥಳಕ್ಕೆ ಕರೆತರಲಾಯಿತು. ನನ್ನ ಜೊತೆಯಲ್ಲಿ ಇನ್ನೊಬ್ಬ 
ಪಂಚರಾದ ನಾರಾಯಣ ಹೂವಾ ಗುನಗಿ ಇತನಿಗೂ ಸಹ ಕರೆತರಲಾಯಿತು. ಪ್ರ. ಸ .1 ಮತ್ತು ಪ್ರ . ಸ . 2 ಇವರು ನಮ್ಮ ಸಮಕ್ಷಮ ರಿಕ್ಷಾವನ್ನು ಪರಿಶೀಲಿಸಿದರು. 
ಅದರಲ್ಲಿ ಸಾಗ ತುಂಡುಗಳು ಇದ್ದಿದ್ದು ಕಂಡು ಬಂದಿತು. ನಮ್ಮ ಸಮಕ್ಷಮ ಸಾಗ ತುಂಡುಗಳನ್ನು ಪರಿಶೀಲಿಸಲಾಗಿ, ಅವುಗಳಿಗೆ ಸರ್ಕಾರಿ ಛಪ್ಪಾ ವಗೈರೆ 
ಇಲ್ಲದೇ ಇರುವದು ಕಂಡು ಬಂದಿರುತ್ತದೆ. ರಿಕ್ಷಾವನ್ನು ಪರಿಶೀಲಿಸಿದಾಗ ಅದರ ನಂಬರ ಕೆಎ -30/8636 ಆಗಿರುತ್ತದೆ. ರಾತ್ರಿ ವೇಳೆಯಲ್ಲಿ ಸ್ಥಳದಲ್ಲಿ 
ಪಂಚನಾಮೆ ಮಾಡಿದ್ದು ಇರುತ್ತದೆ. ಸಾಕ್ಷಿದಾರರು ಪಂಚನಾಮೆ ನೋಡಿ ಗುರುತಿಸಿದ್ದು ಮತ್ತು ತನ್ನ ಸಹಿಯನ್ನು ಸಾಕ್ಷಿ ನೋಡಿ ಗುರುತಿಸಿದ್ದು ನಿ. ಪಿ - 1 ಮತ್ತು 
ಸಾಕ್ಷಿ ಸಹಿಯನ್ನು ನಿಪಿ-1ಬಿ ಎಂದು ಗುರುತಿಸಲಾಯಿತು. ರಿಕ್ಷಾದ ಫೋಟೊಗಳನ್ನು ನೋಡಿ ಸಾಕ್ಷಿ ಗುರುತಿಸಿದ್ದು ಅವುಗಳನ್ನು ಈಗಾಗಲೇ ನಿ . ಪಿ -2 ಮತ್ತು 
3 ಎಂದು ಗುರುತಿಸಲಾಗಿದೆ. ನಿ . ಪಿ.- 1 ರಲ್ಲಿ ನಮೂದಿಸಿದ ವಿಷಯಗಳು ಸರಿ ಇರುತ್ತವೆ. ನಿ. ಪಿ - 1 ಕ್ಕೆ ನಾರಾಯಣ ಗುನಗಿ ಸಹ ಸಹಿ ಮಾಡಿರುತ್ತಾರೆ. 
ಪಾಟಿ ಸವಾಲು ಅರ್ಜಿದಾರ ಪರ ವಕೀಲರಿಂದ: 
ಅರ್ಜಿದಾರರು ಹಾಗೂ ಆತನ ವಕೀಲರನ್ನು ಕರೆಯಿಸಲಾಯಿತು. ಅರ್ಜಿದಾರರು ಹಾಗೂ ಅವರ ವಕೀಲರು ಹಾಜರು ಇರುವುದಿಲ್ಲ. ಕಾರಣ, ಪಾಟೀ 
ಸವಾಲು ಇಲ್ಲಾ ಎಂದು ಪರಿಗಣಿಸಲಾಯಿತು. 
ಪಿಡಬ್ಲ್ಯೂ - 4: 2008ರಿಂದ 2017ನೇ ಸಾಲಿನವರೆಗೆ ನಾನು ಕಾರವಾರ ವಲಯದ ವಲಯ ಅರಣ್ಯಾಧಿಕಾರಿಯಾಗಿ ಕೆಲಸ ಮಾಡಿದ್ದೇನೆ. ಈ ಪ್ರಕರಣದ 
ಮುಂದಿನ ತನಿಖೆಯನ್ನು ಶ್ರೀ . ಉಲ್ಲಾಸ ಸುಬ್ರಾಯ ತಳೇಕರ ಇವರಿಂದ ಪಡೆದುಕೊಂಡಿದ್ದೇನೆ. ಹಾಗೂ ಅವರು ಸಲ್ಲಿಸಿದ ಎಲ್ಲಾ ದಾಖಲೆಗಳನ್ನು 
ಪರಿಶೀಲಿಸಿದ್ದೇನೆ. ದಸ್ತಗಿರಿ ಮಾಡಿದ ಆರೋಪಿತರನ್ನು ನ್ಯಾಯಾಲಯಕ್ಕೆ ಹಾಜರುಪಡಿಸಿದ್ದೇನೆ. ನಂತರ ನನಗೆ ಶ್ರೀ ಉಲ್ಲಾಸ ತಳೇಕರ ರವರು 
ಹಾಜರುಪಡಿಸಿದ ತನಿಖಾ ವರದಿ ಹಾಗೂ ಇತರ ದಾಖಲೆಗಳ ಆಧಾರದಲ್ಲಿ ಆರೋಪಿತನು ಗುನ್ನೆ ಎಸಗಿದ ಬಗ್ಗೆ ಪುರಾವೆಯಾಗಿದ್ದರಿಂದ ಅತನ ವಿರುದ್ದ 
ಮಾನ್ಯ ನ್ಯಾಯಾಲಯಕ್ಕೆ ದೋಷಾರೋಪಣ ಪಟ್ಟಿ ಸಲ್ಲಿಸಿರುತ್ತೇನೆ. ಈ ಪ್ರಕರಣದಲ್ಲಿ ಪ್ರ. ಸ.- 1 ಇವರು ಜಪ್ತಪಡಿಸಿಕೊಂಡ ಆಟೋ ರಿಕ್ಷಾ ಸಂಖ್ಯೆ : ಕೆಎ 
30/8636ನ್ನು ನೋಡಿದ್ದಲ್ಲಿ ಗುರುತಿಸುತ್ತೇನೆ. ಸದ್ರಿ ರಿಕ್ಷಾವು ಈಗ ಕಾರವಾರ ವಲಯ ಅರಣ್ಯಾಧಿಕಾರಿಗಳ ಕಚೇರಿ ಆವರಣದಲ್ಲಿ ಇರುತ್ತಿದ್ದು ಅದರ 
ಛಾಯಾಚಿತ್ರವನ್ನು ಸಾಕ್ಷಿ ನೋಡಿ ಗುರುತಿಸಿದ್ದು ಅದು ಈಗಾಗಲೇ ನಿ . ಪಿ - 2 ಮತ್ತು 3 ಎಂದು ಗುರುತಿಸಲಾಗಿದೆ. ಈ ಪ್ರಕರಣದಲ್ಲಿ ಅರ್ಜಿದಾರನೇ 
ಆರೋಪಿತನಾಗಿರುತ್ತಾನೆ. ಈ ಪ್ರಕರಣದಲ್ಲಿ ಜಫ್ತಾದ ಆಟೋ ರಿಕ್ಷಾವು ಅರಣ್ಯ ಕಳ್ಳ ಸಾಗಾಣಿಕೆಗೆ ಬಳಕೆಯಾಗಿದ್ದು ಆ ವಾಹನವನ್ನು ಸರ್ಕಾರಕ್ಕೆ 
ಮುಟ್ಟುಗೋಲು ಹಾಕಿಕೊಳ್ಳಬೇಕು ಎಂದು ಮಾನ್ಯ ನ್ಯಾಯಾಲಯಕ್ಕೆ ನಾನು ಪ್ರಾರ್ಥಿಸಿಕೊಳ್ಳುತ್ತೇನೆ. 
ಪಾಟಿ ಸವಾಲು ಅರ್ಜಿದಾರ ಪರ ವಕೀಲರಿಂದ: 
ಅರ್ಜಿದಾರರು ಹಾಗೂ ಆತನ ವಕೀಲರನ್ನು ಕರೆಯಿಸಲಾಯಿತು. ಅರ್ಜಿದಾರರು ಹಾಗೂ ಅವರ ವಕೀಲರು ಹಾಜರು ಇರುವುದಿಲ್ಲ. ಕಾರಣ , ಪಾಟೀ 
ಸವಾಲು ಇಲ್ಲಾ ಎಂದು ಪರಿಗಣಿಸಲಾಯಿತು 
ಅಂಶ ನಂ . ( ಆ): 

ದಿನಾಂಕ: 27 -12 - 2009 ರಂದು ಸಿಬ್ಬಂದಿಗಳು ರಾತ್ರಿ ಗಸ್ತು ತಿರುಗುವಾಗ ಶಿರ್ವೆ ಜಂಗಲ್‌ಕಡೆಯಿಂದ ದೇವಳಮಕ್ಕಿ ಕಡೆಗೆ ಕಾಲ್ನಡಿಗೆಯಿಂದ 
ಮುಖ್ಯ ರಸ್ತೆಗೆ ಬರುತ್ತಾ ಇರುವಾಗ ಆ ಸಮಯಕ್ಕೆ ನಗೆಕೊವೆ ಕಡೆಯಿಂದ ಕೆರವಡಿ ಕಡೆಗೆ ಹೋಗಲು ಒಂದು ಪಾಸೆಂಜರ್ ರಿಕ್ಷಾ ಬಂದಿದ್ದನ್ನು ಸಂಶಯದ 
ಮೇಲೆ ಸಿಬ್ಬಂದಿಗಳು ವಾಹನವನ್ನು ನಿಲ್ಲಿಸಲು ಕೈಸನ್ನೆ ಮಾಡಿ ಅದನ್ನು ನಿಲ್ಲಿಸುವಂತೆ ಸೂಚನೆ ಕೊಟ್ಟು ಸಿಬ್ಬಂದಿಗಳ ಕೈಯಲಿದ್ದ ಬ್ಯಾಟರಿಯಿಂದ ಬೆಳಕನ್ನು 
ರಿಕ್ಷಾದ ಕಡೆಗೆ ಹಾಯಿಸಿದಾಗ, ರಿಕ್ಷಾವನ್ನು ಸ್ವಲ್ಪ ದೂರದಲ್ಲಿ ನಿಲ್ಲಿಸಿ, ರಿಕ್ಷಾದಲ್ಲಿದ್ದ ಎರಡು ಜನರು ಪರಾರಿಯಾಗಿ ಜಂಗಲ್ ಕಡೆಗೆ ಓಡಿ ಹೋಗಿರುತ್ತಾರೆ. 


ಭಾಗ ೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೨೫ , ೨೦೧೪ 


೪೮೦೭ 


ನಂತರ ಸಿಬ್ಬಂದಿಗಳು ಸದರ ರಿಕ್ಷಾ ಹತ್ತಿರ ಬಂದು ಪರಿಶೀಲಿಸಿದಾಗ ಅದರ ನೋಂದಣಿ ಸಂಖ್ಯೆ : ಕೆಎ - 30/8636 ಆಗಿದ್ದು, ಅದರಲ್ಲಿ ಸಾಗ ಚೌಪಟಿಗಳು 
ಎರಡು ಮುಖ ಖರಗಸದಿಂದ ಕೊರೆದಿದ್ದು ಇದ್ದು ನಾಲ್ಕು ಮೈ ಬಾಚಿಯಿಂದ ಕೆತ್ತಿದ್ದು ಇರುತ್ತಿದ್ದು ಕಂಡು ಬಂದಿರುತ್ತದೆ. ಅವುಗಳಿಗೆ ಯಾವುದೇ ಅಧಿಕೃತ 
ಪಾಸ್ ಯಾ ಪರ್ಮಿಟ್ ಇಲ್ಲದೇ ಇರುವದು ಮತ್ತು ಇಲಾಖೆಯ ಯಾವುದೇ ಛಪ್ಪಾ ಮೊಹರು ವಗೈರೆ ಇಲ್ಲದೇ ಇರುವದು ಕಂಡು ಬಂದಿರುವದರಿಂದ 
ಸ್ಥಳದಲ್ಲಿ ಪಂಚರ ಸಮಕ್ಷಮ ಪಂಚನಾಮೆಯಿಂದ ಸಾಗ ಚೌಪಾಟಿ ನಗಗಳು 12 = 0.360 ಘ . ಮೀ . ಮತ್ತು ಪಾಸೆಂಜರ್ ರಿಕ್ಷಾವನ್ನು ಜಪ್ತಪಡಿಸಿಕೊಂಡಿದ್ದು 
ಇರುತ್ತದೆ. ಸದರ ವಾಹನವು ಗುನ್ನೆಯಲ್ಲಿ ಬಳಸಿದ ಬಗ್ಗೆ ಅದನ್ನು ( ನಿ . ಪಿ - 1 ರಿಂದ ನಿ. ಪಿ - 6) ದಾಖಲಾಗಿದೆ. ಪಿಡಬ್ಲ್ಯೂ - 1 ರ ವರಿಗೆ ಅರ್ಜಿದಾರ ಪರ 

ಸವಾಲು ಮಾಡಿದರೂ ಸಹ ಸದರಿ ಸಾಕ್ಷಿದಾರರು ತಮ್ಮ ಮುಖ್ಯ ವಿಚಾರಣೆಯಲ್ಲಿ ಈ ಬಗ್ಗೆ ಹೇಳಿದ ಅಂಶಗಳನ್ನು 
ಕಡೆಗಣಿಸುವಂತಹ ಯಾವುದೇ ಸಾಕ್ಷಿಯನ್ನು ಹೇಳದೆ ಇರುವದರಿಂದ ಹಾಗೂ ಇದೂ ಅಲ್ಲದೇ ಸರ್ಕಾರ ಪರ ಸಾಕ್ಷಿ ವಿಚಾರಣೆಯಲ್ಲಿ ಪಿಡಬ್ಲ್ಯೂ - 2 ರಿಂದ 
ಪಿಡಬ್ಲ್ಯೂ - 4 ಇವರು ನೀಡಿದ ಹೇಳಿಕೆಯು ಕೂಡ ಸದರ ಪಾಸೆಂಜರ್ ರಿಕ್ಷಾ ವಾಹನ ಮತ್ತು ಸಾಗ ಚೌಪಾಟಿ ನಗಗಳನ್ನು ಅರಣ್ಯ ಕಳ್ಳ ಸಾಗಾಣಿಕೆಯ 
ಅಪರಾಧದಲ್ಲಿ ಬಳಸಿಕೊಂಡಿದ್ದು ಖಚಿತಪಡಿಸುತ್ತದೆ. 
ಅಂಶ ನಂ . ( ಇ): 

ಈ ಪ್ರಕರಣದಲ್ಲಿ ಮಾನ್ಯ ಸಹಾಯಕ ಅಭಿಯೋಗ ನಿರ್ದೇಶಕರು ಈ ಪ್ರಕರಣದ ಗುನ್ನೆ ದಾಖಲಿಸಿದ ಹಾಗೂ ಸಾಕ್ಷಿಗಳ ವಿಚಾರಣೆಯಿಂದ 
ಹೇಳಿಕೆಯನ್ನು ದಾಖಲು ಮಾಡಿಕೊಳ್ಳಲಾಗಿದ್ದು , ಸದರ ಅರ್ಜಿದಾರನಾಗಲಿ ಅಥವಾ ಅವರ ಪರ ವಕಾಲತ್‌ವಹಿಸಿದ ನ್ಯಾಯವಾದಿಗಳಾಗಲಿ ತಮ್ಮ 
ಹೇಳಿಕೆಯನ್ನು ಸಮರ್ಥಿಸಬಹುದಾದಂತಹ ಯಾವುದೇ ದಾಖಲೆ/ ಸಾಕ್ಷಿ ಪುರಾವೆಗಳನ್ನು ಒದಗಿಸುವಲ್ಲಿ ವಿಫಲರಾಗಿದ್ದಾರೆ. ಮುಂದುವರಿದು ಸಹಾಯಕ 
ಅಭಿಯೋಗ ನಿರ್ದೇಶಕರು ತಮ್ಮ ವಾದ ಪುಷ್ಟಿಕರಿಸಲು ಮಾನ್ಯ ಸರ್ವೋಚ್ಛ ನ್ಯಾಯಾಲಯದ ತೀರ್ಪು 2009 (1) Crime Page 25 ಇದನ್ನು 
ನೀಡಿರುತ್ತಾರೆ ಮತ್ತು ಸಹಾಯಕ ಅಭಿಯೋಗ ನಿರ್ದೇಶಕರು ಹಾಜರುಪಡಿಸಿದ ಮಾನ್ಯ ಸರ್ವೋಚ್ಚ ನ್ಯಾಯಾಲಯದ ತೀರ್ಪು ನೋಡಲಾಗಿ ಯಾವುದೇ 
ವಾಹನವು ಅರಣ್ಯ ಉತ್ಪನ್ನಗಳ ಅನಧಿಕೃತ ಸಾಗಾಟ ಮಾಡಲು ಬಳಸಿದ್ದಲ್ಲಿ ಅದು Deforestation ಆಗಲು ಕಾರಣವಾಗುತ್ತದೆ ಎಂದು ಭಾವಿಸಬೇಕು 
ಹಾಗೂ ಇದು ನೈಸರ್ಗಿಕ ಅಸಮತೋಲನಕ್ಕೆ ಕಾರಣವಾಗುತ್ತದೆ . ಅರಣ್ಯ ಕಾಪಾಡುವುದು ಇಲಾಖೆಯ ಕರ್ತವ್ಯವಾಗಿದ್ದು ಅನಧಿಕೃತವಾಗಿ ವಾಹನವನ್ನು 
ಮರಗಳ ಸಾಗಾಟಕ್ಕೆ ಬಳಸಿದರೆ ಬಹಿರಂಗ ಹರಾಜು ಮಾಡಬಹುದೆಂದು ಆದೇಶ ಮಾಡಿದ್ದು ಇರುತ್ತದೆ . ಆದ್ದರಿಂದ ಪರ ಹಾಗೂ ಅರ್ಜಿದಾರರ ಪರ 
ದಾಖಲೆಗಳನ್ನು , ಸಾಕ್ಷಿಗಳ ಹೇಳಿಕೆಗಳನ್ನು ಪರಿಶೀಲಿಸಲಾಗಿ, ಪಾಸೆಂಜರ್ ರಿಕ್ಷಾ ವಾಹನ ಸಂಖ್ಯೆ : KA - 30/ 8636 ಇದು ದಿನಾಂಕ: 27 - 12 - 2009 ರಂದು 
ಪ್ರಥಮ ಮಾಹಿತಿ ಸಂಖ್ಯೆ : 02 / 2009 - 10 , ದಿನಾಂಕ: 27 - 12 - 2009 ರನ್ವಯ ದಾಖಲಾದ ಗುನ್ನೆಯಲ್ಲಿ ಅನಧಿಕೃತವಾಗಿ ಸಾಗ ಚೌಪಾಟಿ ನಗಗಳು 
12 = 0.360 ಘ . ಮೀ . ಕಳ್ಳ ಸಾಗಾಣಿಕೆ ಮಾಡುವಲ್ಲಿ ತೊಡಗಿಸಿಕೊಂಡಿದ್ದು ದೃಢಪಟ್ಟಿರುವದರಿಂದ ಕರ್ನಾಟಕ ಅರಣ್ಯ ಕಾಯಿದೆ 71( ಎ) ರಡಿಯಲ್ಲಿ 
ಮುಟ್ಟುಗೋಲು ಹಾಕಿಕೊಳ್ಳಬೇಕೆನ್ನುವ ಅಂಶವು ಮನದಟ್ಟಾಗಿದೆ. 
ಆದ್ದರಿಂದ ಈ ಕೆಳಗಿನಂತೆ ಆದೇಶ: 

ಆದೇಶ: 
ಮೇಲ್ಕಾಣಿಸಿದ ಎಲ್ಲಾ ಅಂಶಗಳನ್ನು ಪರಿಗಣಿಸಿ ಟಿ.ಹೀರಾಲಾಲ್, ಭಾ . ಅ. ಸೇ ., ಅಧಿಕಾರಿಯುತ ಅಧಿಕಾರಿ ಹಾಗೂ ಉಪ ಅರಣ್ಯ 
ಸಂರಕ್ಷಣಾಧಿಕಾರಿ, ಕಾರವಾರ ವಿಭಾಗ, ಕಾರವಾರ ಆದ ನಾನು ಈ ಮೂಲಕ ಆದೇಶಿಸುವುದೇನೆಂದರೆ ಈ ಗುನ್ನೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕರ್ನಾಟಕ 
ಅರಣ್ಯ ಕಾಯಿದೆ 1963ರ ಅನುಚ್ಛೇದ 71 ( ಎ) ಈ ತಾರೀಖಿನ ವರೆಗೆ ಆದ ತಿದ್ದುಪಡಿ ಪ್ರಕಾರ ಪಾಸೆಂಜರ್ ರಿಕ್ಷಾ ವಾಹನಸಂಖ್ಯೆ : KA- 30/ 8636 ಮತ್ತು 
ಅದರಲ್ಲಿದ್ದ ಸಾಗ ಚೌಪಾಟಿ ನಗಗಳು 12 = 0. 360 ಘ . ಮೀ . ನ್ನು ಈ ಮೂಲಕ ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಂಡಿರುತ್ತೇನೆ. 
ವಾಹನದ ವಿವರ: 
1) ನೋಂದಣಿ ಸಂಖ್ಯೆ 

KA - 30/ 8636 
2) ಇಂಜಿನ್ ನಂಬರ 

AEM BRH 43235 
3 ) ಚಾಸಿ ನಂಬರ 

MD -2AA 24ZZRWH 09399 
4) ವಾಹನದ ಮಾದರಿ : ಪಾಸೆಂಜರ್ ರಿಕ್ಷಾ (ಮೂರು ಗಾಲಿ) 
ಈ ಆದೇಶವನ್ನು ಹೊರಡಿಸಿದ 30 ದಿನಗಳ ಅವಧಿಯಲ್ಲಿ ಮೇಲ್ಮನವಿಯನ್ನು ಸಲ್ಲಿಸದೇ ಇದ್ದಲ್ಲಿ ಇದೇ ಅಂತಿಮ ಆದೇಶವಾಗಿರುತ್ತದೆ . ಈ 
ಆದೇಶವನ್ನು ಈ ಹೊತ್ತಿನ ದಿನಾಂಕ:17-10 - 2014 ರಂದು ಈ ನ್ಯಾಯಾಲಯದಲ್ಲಿ ಮೊಹರು ಹಾಕಿ ನನ್ನ ಸಹಿಯೊಂದಿಗೆ ಬಿಡುಗಡೆ ಮಾಡಿರುತ್ತೇನೆ. 

ಟಿ.ಹೀರಾಲಾಲ್ , ಭಾ . ಅ . ಸೇ . 
PR 1035 

ಅಧಿಕಾರಿಯುತ ಅಧಿಕಾರಿ ಹಾಗೂ 
Sc . 5 

ಉಪ ಅರಣ್ಯ ಸಂರಕ್ಷಣಾಧಿಕಾರಿ , ಕಾರವಾರ ವಿಭಾಗ, ಕಾರವಾರ . 
ಅಧಿಕಾರಿಯುತ ಅಧಿಕಾರಿ ಹಾಗೂ ಉಪ ಅರಣ್ಯ ಸಂರಕ್ಷಣಾಧಿಕಾರಿ, ಕಾರವಾರ ವಿಭಾಗ, ಕಾರವಾರ ಇವರ 

ನ್ಯಾಯಾಲಯ 
IN THE COURT OF AUTHORISED OFFICER AND DEPUTY CONSERVATOR OF FORESTS , KARWAR DIVISION , KARWAR 

ಕ್ರ. ಸಂ : ಎಸ್1/ ಎಫ್‌ಓಸಿ/ ವಿವ- 6 / 2007 - 08, ಕಾರವಾರ , ದಿನಾಂಕ:17 - 10 - 2014. 
ಉಪಸ್ಥಿತರು: ಶ್ರೀ . ಟಿ. ಹೀರಾಲಾಲ್, ಭಾ . ಅ.ಸೇ ., ಅಧಿಕಾರಿಯುತ ಅಧಿಕಾರಿ ಹಾಗೂ ಉಪ 

ಅರಣ್ಯ ಸಂರಕ್ಷಣಾಧಿಕಾರಿ, ಕಾರವಾರ ವಿಭಾಗ, ಕಾರವಾರ. 
ಫಿರ್ಯಾದುದಾರರು: 

ವಿರುದ್ದ ಅರ್ಜಿದಾರರು: 
ವಲಯ ಅರಣ್ಯಾಧಿಕಾರಿ , ಅಂಕೋಲಾ. 

ಜೀವನ ಆನಂದು ನಾಯ್ಕ ಸಾ : ಕೇಣಿ, ತಾಲೂಕು: ಅಂಕೋಲಾ, 
( ಸರ್ಕಾರದ ಪರವಾಗಿ ಸಹಾಯಕ ಅಭಿಯೋಗ 

ಜಿಲ್ಲೆ : ಉತ್ತರಕನ್ನಡ. ( ಅರ್ಜಿದಾರರ ಪರವಾಗಿ ಶ್ರೀ . ಜಿ. ಪಿ . ತಾರೀಕರ 
ನಿರ್ದೇಶಕರು ಉ .ಕನ್ನಡ ಕಾರವಾರ) 

ವಕೀಲರು ) 


* 


೪೮೦೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೨೫ , ೨೦೧೪ 


ಭಾಗ ೩ 


ಪ್ರಸ್ತಾವನೆ : 
1. ವಲಯ ಅರಣ್ಯಾಧಿಕಾರಿ, ಅಂಕೋಲಾ ಇವರು ಈ ಪ್ರಾಧಿಕಾರಕ್ಕೆ ದಿನಾಂಕ: 14- 08 -2007 ರಂದು ವರದಿ ಸಲ್ಲಿಸುತ್ತಾ ದಿನಾಂಕ: 13 - 08 

2007 ರಂದು ಸಾಯಂಕಾಲ 6. 45 ಘಂಟೆ ಸುಮಾರಿಗೆ ಅಂಕೋಲಾ ತಾಲೂಕಿನ ಅಂಕೋಲಾ ಪಟ್ಟಣದ ಶ್ರೀ . ಶಾಂತಾದುರ್ಗಾ ದೇವಸ್ಥಾನದ 
ಎದುರುಗಡೆ ಕೇಣಿಯಿಂದ ಅಂಕೋಲಾ ಕಡೆ ಹಾಯ್ದು ಹೋಗಿರುವ ರಸ್ತೆಯ ಮೇಲೆ ಅನಧಿಕೃತವಾಗಿ ಸಾಗ ಚಿರಾವು ಗೂಡ್ಸ್ ರಿಕ್ಷಾ ಕೆಎ 
30 /7332 ನೇದರಲ್ಲಿ ಅಕ್ರಮ ಸಾಗವಾನಿ ಮಾಲನ್ನು ಸಾಗಾಣಿಕೆ ಮಾಡಲಾಗುತ್ತಿದೆ ಎಂಬ ಖಚಿತ ಮಾಹಿತಿ ಆಧರಿಸಿ, ಶಾಖಾ ವನಪಾಲಕ, 
ಅಂಕೋಲಾ ಹಾಗೂ ಇತರ ಸಿಬ್ಬಂದಿಗಳು ಅಂಕೋಲಾ ಪಟ್ಟಣದ ಶ್ರೀ . ಶಾಂತಾದುರ್ಗಾ ದೇವಸ್ಥಾನದ ಎದುರುಗಡೆ ಕೇಣಿಯಿಂದ ಅಂಕೋಲಾ 
ಕಡೆ ಹಾಯ್ದು ಹೋಗಿರುವ ರಸ್ತೆ ಮೇಲೆ ಕಾಯುತ್ತಿದ್ದಾಗ, ಸಾಯಂಕಾಲ ಸುಮಾರು 7.15 ಗಂಟೆಗೆ ಕೇಣಿಯಿಂದ ಅಂಕೋಲಾ ಕಡೆಗೆ ಬರುತ್ತಿರುವ 
ಕೆಎ - 30 / 7332 ಗೂಡ್ಸ್ ರಿಕ್ಷಾವನ್ನು ಅಟಕಾಯಿಸಿ ಪರಿಶೀಲಿಸಿದಾಗ ಸದ್ರಿ ವಾಹನದಲ್ಲಿ ರಹದಾರಿ ಬಿಲ್ಲು ವಗೈರೆ ಇಲ್ಲದೇ ಇಲಾಖಾ ಛಾಪಾ 
ಗುರುತಿಲ್ಲದ 31 ಸಾಗ ಚಿರಾವು ನಗಗಳು 0 . 217 ಘ . ಮೀ . ಗಳನ್ನು ಅನಧಿಕೃತವಾಗಿ ಸಾಗಾಣಿಕೆ ಮಾಡುತ್ತಿರುವದನ್ನು ದೃಢಪಡಿಸಿಕೊಂಡು 
ಶಾಖಾವನಪಾಲಕ, ಅಂಕೋಲಾ ರವರು ಪ್ರಥಮ ವರ್ತಮಾನ ವರದಿ ಸಂಖ್ಯೆ: 4 /2007 - 08 , ದಿನಾಂಕ: 13 - 08 - 2007 ರಂತೆ ಮೊಕದ್ದಮೆ 
ದಾಖಲಿಸಿ ಆರೋಪಿಯಾದ ಜೀವನ ಆನಂದು ನಾಯ್ಕ , ಸಾ : ಕೇಣಿ ಇವನನ್ನು ಬಂಧಿಸಿ ಸ್ಥಳ ಮಹಜರನೊಂದಿಗೆ ಮುಂದಿನ ಕ್ರಮ ಜರುಗಿಸಿ 
ಅಮಾನತ್ ವರದಿ ಫಾರ ನಂ . 20, ದಿನಾಂಕ: 13 - 08 - 2007ರೊಂದಿಗೆ ವಲಯ ಕಚೇರಿಗೆ ವರದಿ ಸಲ್ಲಿಸಿರುತ್ತಾರೆ. ಇನ್ನೊಬ್ಬ ಪ್ರಮುಖ 
ಆರೋಪಿ ಸೋಮಾ ದೇವು ಗೌಡ, ಸಾ : ಬಡಗೇರಿ, ತಾಲೂಕು: ಅಂಕೋಲಾ ಇವರು ತಲೆಮರೆಸಿಕೊಂಡಿರುವ ಬಗ್ಗೆ ವರದಿಯಲ್ಲಿ 
ಪ್ರಸ್ತಾಪಿಸಿರುತ್ತಾರೆ. 

ಬಂಧಿಸಲ್ಪಟ್ಟ ಆರೋಪಿ ರಿಕ್ಷಾ ಚಾಲಕನನ್ನು ವಿಚಾರಣೆಗೆ ಒಳಪಡಿಸಿದಾಗ ಸಾಗ ಚಿರಾವು ನಗಗಳನ್ನು ಬಡಗೇರಿಯ ಸೋಮಾ 
ಗೌಡರವರ ಹೇಳಿಕೆಯ ಮೇರೆಗೆ ರಿಕ್ಷಾ ಮೂಲಕ ಸಾಗಿಸುತ್ತಿದ್ದು, ಈ ರೀತಿ ಮರದ ನಗಗಳನ್ನು ಸಾಗಿಸಲು ರಹದಾರಿ ಪರ್ಮಿಟ್ ಬೇಕಾಗುತ್ತದೆ 
ಎಂಬ ಅರಿವು ತನಗೆ ಇರಲಿಲ್ಲವೆಂದು ತಿಳಿಸಿರುತ್ತಾನೆ. ಅಲ್ಲದೇ ತಾನು ಗೂಡ್ಡ ರಿಕ್ಷಾ ಚಾಲನೆಯನ್ನೇ ಆಧಾರವಾಗಿಟ್ಟುಕೊಂಡು ಉಪಜೀವನ 
ನಡೆಸುತ್ತಿದ್ದು ಅಂಕೋಲಾ ಪಟ್ಟಣ ವ್ಯಾಪ್ತಿಯಲ್ಲಿ ಬಾಡಿಗೆಗೆ ಗೂಡ್ಡ ರಿಕ್ಷಾ ಮೂಲಕ ಸರಕು ಸಾಗಾಣಿಕೆ ಮಾಡುತ್ತಿರುವದಾಗಿ ತಿಳಿಸಿರುತ್ತಾನೆ. 
ಮತ್ತು ಕೇವಲ ಬಾಡಿಗೆಗೋಸ್ಕರ ಸೋಮಾ ಗೌಡರವರ ಹೇಳಿಕೆಯ ಮೇರೆಗೆ ಸದ್ರಿ ಸಾಗ ಚಿರಾವು ನಗಗಳನ್ನು ಬಡಗೇರಿಯಿಂದ ಅಂಕೋಲಾ 
ಪಟ್ಟಣದ ಹತ್ತಿರವಿರುವ ಅಂಬಾರಕೊಡ್ಡ ಗ್ರಾಮಕ್ಕೆ ಸಾಗಿಸುತ್ತಿರುವದಾಗಿ ತನ್ನೊಪ್ಪಿಕೊಂಡಿರುತ್ತಾನೆ. ಇದರಿಂದ ತಲೆಮರೆಸಿಕೊಂಡ ಆರೋಪಿ 
ಸೋಮಾ ಗೌಡ, ಸಾ : ಬಡಗೇರಿ ಎಂಬುವವನೇ ಸದ್ರಿ ಗುನ್ನೆಯ ಮೂಲ ಸೂತ್ರಧಾರನೆಂದು ದೃಢಪಡಿಸಿರುತ್ತಾರೆ ಮತ್ತು ಗೂಡ್ಸ್ ರಿಕ್ಷಾ ಚಾಲಕನು 
ಈ ಅನಧಿಕೃತ ಸಾಗಾಣಿಕೆಯಲ್ಲಿ ಯಾವುದೇ ದುರುದ್ದೇಶವನ್ನಿಟ್ಟುಕೊಂಡು ಭಾಗಿಯಾಗಿಲ್ಲವೆಂದು ಅಭಿಪ್ರಾಯ ಪಟ್ಟಿರುತ್ತಾರೆ . ಪ್ರಕರಣದಲ್ಲಿ ದಸ್ತಗಿರಿ 
ಮಾಡಲ್ಪಟ್ಟ ಆರೋಪಿಯನ್ನು ಮಾನ್ಯ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದ್ದು , ದಿನಾಂಕ: 13 - 08 - 2007ರ ಪಂಚನಾಮೆಯಂತೆ 
ವಶಪಡಿಸಿಕೊಂಡ ಗೂಡ್ಸ್ ರಿಕ್ಷಾ ಹಾಗೂ ಸಾಗ ನಗಗಳನ್ನು ಈ ನ್ಯಾಯಾಲಯಕ್ಕೆ ಕರ್ನಾಟಕ ಅರಣ್ಯ ಕಾಯಿದೆ 1963 ಸೆಕ್ಷನ್ 71ಎರಡಿಯಲ್ಲಿ 
ಕ್ರಮ ಜರುಗಿಸಲು ಮತ್ತು ಜಪ್ತಪಡಿಸಿರುವ ವಾಹನ ಮತ್ತು ಸಾಗ ನಗಗಳನ್ನು ಭದ್ರತೆಗಾಗಿ ಆದೇಶ ನೀಡಲು ಕೋರಿಕೊಂಡಿರುತ್ತಾರೆ. ಈ ಅರಣ್ಯ 
ಗುನ್ನೆ ಪ್ರಕರಣದಲ್ಲಿ ತೊಡಗಿಸಿಕೊಂಡ ವಾಹನ ಹಾಗೂ ಸಾಗ ಚಿರಾವು ನಗಗಳು 31 = 0.217 ಘ. ಮೀ . ಪ್ರಥಮ ಮಾಹಿತಿ ವರದಿ ಸಂಖ್ಯೆ : 
04/2007 - 08 ದಿನಾಂಕ : 13 - 08 - 2007 ರಂತೆ ಕರ್ನಾಟಕ ಅರಣ್ಯ ಕಾಯಿದೆ 1963 ಸೆಕ್ಷನ್ 24, 62 , 71A, 80 , 104D ಮತ್ತು ಕರ್ನಾಟಕ 
ಅರಣ್ಯ ನಿಯಮ 1969 ರ ನಿಯಮ 144 ರ ನೇರ ಉಲ್ಲಂಘನೆಯಾಗಿದ್ದು, ನಿಯಮ 165 ಹಾಗೂ ಭಾರತೀಯ ದಂಡ ಸಂಹಿತಿ 34ರ ಅಡಿ 
ಶಿಕ್ಷಾರ್ಹ ಅಪರಾಧವಾಗಿರುತ್ತದೆ. ಜಪ್ತ ವಾಹನ ಮತ್ತು ಮಾಲನ್ನು ಪಂಚನಾಮೆ , ಸೀಜರ್ ರಿಪೋರ್ಟ ಮತ್ತು ಪ್ರಥಮ ಮಾಹಿತಿ ವರದಿ 
ಜೊತೆಗೆ ಮುಂದಿನ ಕ್ರಮಕ್ಕಾಗಿ ಈ ಪ್ರಾಧಿಕಾರದ ಮುಂದೆ ಹಾಜರುಪಡಿಸಿರುತ್ತಾರೆ. ಸದರ ಪ್ರಕರಣದ ಎಲ್ಲಾ ದಾಖಲೆಗಳನ್ನು ಪರಿಶೀಲಿಸಿ, 
ಖಾತ್ರಿಪಡಿಸಿ ಈ ಪ್ರಾಧಿಕಾರದ ಆದೇಶ ದಿನಾಂಕ: 16 - 08 - 2007 ರಂದು ಸದರ ಜಪ್ತಪಡಿಸಿದ ವಾಹನ ಮತ್ತು ಸಾಗ ಚಿರಾವು ನಗಗಳನ್ನು 

ಸುರಕ್ಷತೆಗಾಗಿ ವಲಯ ಅರಣ್ಯಾಧಿಕಾರಿ, ಕಾರವಾರ ಇವರ ತಾಬಾದಲ್ಲಿ ವಹಿಸಿಕೊಡಲಾಯಿತು. 
2 . ಸದರ ಜಪ್ತ ವಾಹನದ ಕುರಿತು ವಲಯ ಅರಣ್ಯಾಧಿಕಾರಿ , ಅಂಕೋಲಾ ಇವರು ದಿನಾಂಕ: 14 - 08 - 2007 ರಂದು ಪ್ರಾದೇಶಿಕ ಸಾರಿಗೆ ಅಧಿಕಾರಿ, 

ಕಾರವಾರ ಇವರಿಗೆ ಪತ್ರ ಬರೆದು ಗೂಡ್ ರಿಕಾ ಕೆಎ - 30 / 7332 ನೇದರ ವಾಹನದ ಮಾಲೀಕತ್ವದ ವಿಳಾಸವನ್ನು ಒದಗಿಸಲು ತಿಳಿಸಲಾಗಿ, ಈ 
ಕುರಿತು ಪ್ರಾದೇಶಿಕ ಸಾರಿಗೆ ಅಧಿಕಾರಿ, ಕಾರವಾರ ಇವರ ವರದಿ ದಿನಾಂಕ: 16 - 08 -2007 ರಂತೆ ಸದರ ವಾಹನದ ಮಾಲೀಕರಾದ ಶ್ರೀ . 
ಜೀವನ ಆನಂದು ನಾಯ್ಕ , ಸಾ : ಕೇಣಿ, ತಾಲೂಕು: ಅಂಕೋಲಾ ಇವರಾಗಿದ್ದು ಸದರಿಯವರು ದಿನಾಂಕ: 07 - 11 - 2007 ರಂದು ಅವರ 
ಪರವಾಗಿ ವಕೀಲರ ಮುಖಾಂತರ ವಾಹನವನ್ನು ಬಿಡುಗಡೆ ಮಾಡಲು ಕೋರಿಕೊಂಡಿದ್ದು ಇರುತ್ತದೆ. ಆದರೆ, ಇವರಿಗೆ ಈ ಪ್ರಾಧಿಕಾರದಿಂದ 
ದಿನಾಂಕ : 22- 01 - 2008 ರಂದು ಅರ್ಜಿದಾರರಿಗೆ ಅರಣ್ಯಗುನ್ನೆಯಲ್ಲಿ ಜಫ್ತಪಡಿಸಿದ ಗೂಡ್ಸ್ ರಿಕ್ಷಾ ಸಂಖ್ಯೆ : ಕೆಎ - 30/7332 ನೇದನ್ನು ಮಧ್ಯಂತರ 

ತಾಬಾಕ್ಕೆ ಬಿಡಲು ಅರ್ಜಿದಾರರ ಮನವಿಯನ್ನು ತಿರಸ್ಕರಿಸಿದ್ದು ಇರುತ್ತದೆ. 
3. ಅರ್ಜಿದಾರರು ಈ ನ್ಯಾಯಾಲಯದ ಆದೇಶದ ವಿರುದ್ದ ಮಾನ್ಯ ಜಿಲ್ಲಾ ಸೆಶನ್ ಕೋರ್ಟ, ಕಾರವಾರದಲ್ಲಿ ಮೇಲ್ಮನವಿಯನ್ನು ಸಲ್ಲಿಸಿ ವಾಹನವನ್ನು 

ಬಿಡುಗಡೆಗೊಳಿಸಲು ಕೋರಿಕೊಂಡಿದ್ದು ಮಾನ್ಯ ಜಿಲ್ಲಾ ಸೆಷನ್ ನ್ಯಾಯಾಲಯ , ಕಾರವಾರ ಸಿ.ಎ . ನಂ . 92/2008 , ದಿನಾಂಕ : 30 -09 -2008 

ರಂತೆ ಅರ್ಜಿದಾರರ ಮನವಿಯನ್ನು ತಿರಸ್ಕರಿಸಿ ಆದೇಶ ಮಾಡಿದ್ದು ಇರುತ್ತದೆ. 
4. ಈ ಪ್ರಕರಣದ ವಿಚಾರಣೆಯನ್ನು ದಿನಾಂಕ: 22 - 01 - 2008, 17 - 01 - 2014 , 31 - 01 - 2014 , 04 - 07 - 2014 ಮತ್ತು 01 - 08 - 2014 ರಂದು ಈ 

ನ್ಯಾಯಾಲಯದಲ್ಲಿ ಇಟ್ಟುಕೊಳ್ಳಲಾಗಿದು, ಈ ಸಂಬಂಧ ವಾಹನ ಮಾಲೀಕರಾದ ಶ್ರೀ . ಜೀವನ ಆನಂದು ನಾಯ್ಕ , ಸಾ : ಕೇಣಿ, ತಾಲೂಕು: 
ಅಂಕೋಲಾ ಇವರಿಗೆ ಹಾಜರಾಗಲು ತಿಳಿಸಲಾಗಿ, ಸದರಿಯವರು ದಿನಾಂಕ: 17 - 01- 2014 ಮತ್ತು 04 - 07 - 2014 ರಂದು ಈ 
ನ್ಯಾಯಾಲಯದಲ್ಲಿ ಹಾಜರಾಗಿರುತ್ತಾರೆ . ಮತ್ತು ಅವರ ಪರವಾಗಿ ನ್ಯಾಯವಾದಿಗಳು ದಿನಾಂಕ: 17 - 01- 2014ರ ವಿಚಾರಣೆ ಕಾಲಕ್ಕೆ ಮಾತ್ರ 

ಹಾಜರಾಗಿದ್ದು ಉಳಿದಂತೆ ನೋಟೀಸು ಕಳುಹಿಸಲಾಗಿ, ಅವರು ಈ ನ್ಯಾಯಾಲಯದಲ್ಲಿ ವಿಚಾರಣೆ ಕಾಲಕ್ಕೆ ಹಾಜರಾಗಿದ್ದು ಇರುವದಿಲ್ಲ. 
5 , ಜಫ್ತುಪಡಿಸಿದ ವಾಹನದ ಬಗ್ಗೆ ಮುಂದಿನ ಆದೇಶಕ್ಕಾಗಿ ಪ್ರಕರಣವನ್ನು ವಿಚಾರಣೆಗಾಗಿ ಕೈಗೆತ್ತಿಕೊಳ್ಳಲಾಯಿತು. ಅರ್ಜಿದಾರರ ಪರ ವಕೀಲರು 

ವಿಚಾರಣೆ ಕಾಲಕ್ಕೆ ಹಾಜರಾಗಿದ್ದು ಇರುವದಿಲ್ಲ ಹಾಗೂ ಎದುರುದಾರರ ಪರವಾಗಿ ಸಹಾಯಕ ಅಭಿಯೋಗ ನಿರ್ದೇಶಕರು ವಿಚಾರಣೆಗೆ ಹಾಜರು 


ಭಾಗ ೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೨೫ , ೨೦೧೪ 


೪೮೦೯ 


, 


3 


ಆಗಿರುತ್ತಾರೆ . ಫಿರ್ಯಾದುದಾರ /ಎದುರುದಾರ ಪರವಾಗಿ ಸಹಾಯಕ ಅಭಿಯೋಗ ನಿರ್ದೇಶಕರು ಪಿಡಬ್ಲ್ಯೂ -1 ರಿಂದ ಪಿಡಬ್ಲೂ - 2 
ರವರನ್ನು ವಿಚಾರಿಸಿರುತ್ತಾರೆ. 
ಪಿಡಬ್ಲ್ಯೂ -1: ಶ್ರೀ ವಿನಾಯಕ ಪ್ರಕಾಶ ನಾಯ್ಕ , ( ಆಗಿನ ವನಪಾಲಕ) ವಲಯ ಅರಣ್ಯಾಧಿಕಾರಿ, ಸಾಮಾಜಿಕ ಅರಣ್ಯ ಸಿದ್ದಾಪುರ. 
ಪಿಡಬ್ಲ್ಯೂ -2: ಶ್ರೀ ಶೇಖರ ಹೊನ್ನಪ್ಪ ನಾಯ್ಕ, ಅಂಕೋಲಾ. 
ನಿಶಾನೆ ಪಿ - 1 ರಿಂದ ಪಿ -5 ನ್ನು ಹಾಜರುಪಡಿಸಿರುತ್ತಾರೆ. 
ನಿಶಾನೆ ಪಿ -I: ಪಂಚನಾಮೆ 
ನಿಶಾನೆ ಪಿ - 2 : ಪ್ರಥಮ ಮಾಹಿತಿ ವರದಿ 
ನಿಶಾನೆ ಪಿ - 3: ಸೀಜರ್ ರಿಪೋರ್ಟ 
ನಿಶಾನೆ ಪಿ - 4: ವಿಚಾರಣಾ ವರದಿ 
ನಿಶಾನೆ ಪಿ -5 : ವಾಹನದ ಛಾಯಾ ಚಿತ್ರ 

ನಿಶಾನೆ ಪಿ -6: ಗುನ್ನೆಗಾರರ/ ವಾಹನ ಮಾಲೀಕನ ತಷ್ಟೊಪ್ಪಿಗೆ ಹೇಳಿಕೆ 
6. ಹಾಜರುಪಡಿಸಿದ ಎಲ್ಲಾ ಲಿಖಿತ ದಾಖಲೆಗಳು ಮತ್ತು ಹೇಳಿಕೆಗಳನ್ನು ಆಲಿಸಿ, ಪರಿಶೀಲಿಸಿದ ನಂತರ ಕೆಳಗಿನ ಪ್ರಶ್ನೆಗಳು ಉದ್ಭವಿಸುತ್ತವೆ. 
ಅ) ಈ ಪ್ರಕರಣದಲ್ಲಿ ಸರ್ಕಾರಿ ಸ್ವತ್ತುಗಳಾದ ಸಾಗ ಕೊರೆದ ನಗಗಳು 31 = 0. 217 ಘ . ಮೀ . ಅಧಿಕೃತ ಪಾಸ್ ಯಾ ಪರ್ಮಿಟ್ ಇಲ್ಲದೆ 

ಸಾಗಿಸುತ್ತಿದ್ದ ಬಗ್ಗೆ ಗುನ್ನೆ ದಾಖಲಾಗಿದೆಯೇ ? ಹಾಗೂ ಅದನ್ನು ಎದುರುದಾರರು ಸಾಬೀತುಪಡಿಸುತ್ತಾರೆಯೇ ? 
ಆ) ಈ ಮೇಲೆ ನಮೂದಿಸಿದ ಸಾಗ ಕೊರೆದ ನಗಗಳು ಕಳ್ಳ ಸಾಗಾಣಿಕೆ ಮಾಡುವಲ್ಲಿ ಗೂಡ್ಸ್ ರಿಕ್ಷಾ ವಾಹನ ಸಂಖ್ಯೆ : KA- 30 /7332 

ಉಪಯೋಗ ಮಾಡಲಾಗಿದೆಯೇ ? ಹಾಗೂ ಅದನ್ನು ಎದುರುದಾರರು ಸಾಬೀತುಪಡಿಸುತ್ತಾರೆಯೇ ? 
ಇ) ಈ ಗುನ್ನೆಯನ್ನು ವಾಹನದ ಮಾಲೀಕ/ ಆಪಾದಿತನು/ ಅರ್ಜಿದಾರನು ವಾಹನದ ಜವಾಬ್ದಾರಿ ಹೊಂದಿದ ವ್ಯಕ್ತಿಯಾಗಿ ಗೊತ್ತಿದ್ದು 

ಮಾಡಿದ್ದಾರೆಯೇ ? ಹಾಗೂ ಅವರು ಈ ಗುನ್ನೆಯಲ್ಲಿ ಶಾಮೀಲಾಗಿದ್ದಾರೆಯೇ ? 
ಈ ) ಈ ವಾಹನವನ್ನು ಅರಣ್ಯ ಕಾಯಿದೆ 71ಎ ನಿಯಮದಡಿ ಮುಟ್ಟುಗೋಲು ಹಾಕಿಕೊಳ್ಳಬಹುದೇ ? 

ಮೇಲ್ಕಂಡ ಅಂಶಗಳಿಗೆ ಈ ಕೆಳಗಿನಂತೆ ಉತ್ತರಿಸುತ್ತೇನೆ. 
ಅಂಶ ನಂ . ( ಅ) - - ಹೌದು 
ಅಂಶ ನಂ . ( ಆ) - - 
ಅಂಶ ನಂ . ( ಇ) - - ಹೌದು 

ಅಂಶ ನಂ . ( ಈ ) - - ಹೌದು 
ಇದಕ್ಕೆ ಕಾರಣಗಳನ್ನು ಈ ಕೆಳಗಿನಂತೆ ವಿವರಿಸುತ್ತೇನೆ. 

ವಿಚಾರಣೆ ಕಾಲಕ್ಕೆ ನೀಡಲಾದ ಹೇಳಿಕೆಗಳು: 
ಅಂಶ ನಂ ( ಅ): 
ಪಿ. ಡಬ್ಲೂ - 1 ಇವರು 2006 ರಿಂದ 2012 ರ ವರೆಗೆ ನಾನು ಶಾಖಾ ವನಪಾಲಕರಾಗಿ ಅಂಕೋಲಾ ಎಂತಾ ಕೆಲಸ ನಿರ್ವಹಿಸಿರುತ್ತೇನೆ. ದಿನಾಂಕ: 13 - 08 
2007 ರಂದು ನಾನು ಕರ್ತವ್ಯದಲ್ಲಿದ್ದಾಗ ವಲಯ ಅರಣ್ಯಾಧಿಕಾರಿಗಳಾದ ಶ್ರೀ . ಸಿ. ಜಿ. ನಾಯ್ಕ ಇವರು ರಿಕ್ಷಾದಲ್ಲಿ ಅರಣ್ಯ ಮರಗಳ ಕಳ್ಳಸಾಗಾಣಿಕೆ ಆಗುತ್ತಿದ್ದ 
ಬಗ್ಗೆ ಬಾ ಇದೆ ಕಾರಣ ಕೇಣಿಯಿಂದ ಅಂಕೋಲಾ ಕಡೆ ಬರುವ ರಸ್ತೆಗೆ ಹೋಗಿ ಗಸ್ತು ಮಾಡುವಂತೆ ಆದೇಶ ನೀಡಿದ್ದು ಅದೇ ಪ್ರಕಾರ ನಾನು ಶೇಖರ 
ನಾಯ್ಕ ಮತ್ತು ವಿನಯ್ ಪಂಥ ಹಾಗೂ ಇಲಾಖಾ ಸಿಬ್ಬಂದಿಗಳಾದ ನವೀನ ಎಂ . ಶೆಟ್ಟಿ ಮತ್ತು ಎನ್.ಕೆ. ನಾಯ್ಕ ಇವರನ್ನು ಕರೆದುಕೊಂಡು ಅಂಕೋಲಾ 
ಪಟ್ಟಣದ ಶ್ರೀ ಶಾಂತಾದುರ್ಗಾ ದೇವಸ್ಥಾನದ ಎದುರು ಹೋಗಿ ನಿಂತು ಗಸ್ತು ಕರ್ತವ್ಯ ನಿರ್ವಹಿಸುತ್ತಿದ್ದನು. ಸಾಯಂಕಾಲ ಸುಮಾರು 7. 15 ಘಂಟೆಗೆ 
ಕೇಣಿಯಿಂದ ಅಂಕೋಲಾ ಕಡೆಗೆ ಕೆಎ - 30/ 7332 ಎಂಬ ಸಂಖ್ಯೆಯ ಗೂಡ್ಡ ರಿಕ್ಷಾವು ಬಂದಿದ್ದು ಸಂಶಯದ ಮೇಲೆ ಕೈಸನ್ನೆ ಮಾಡಿ ನಿಲ್ಲಿಸಿದೆವು 
ಸಮವಸ್ತ್ರದಲ್ಲಿದ್ದ ನಮ್ಮನ್ನು ನೋಡಿ ರಿಕ್ಷಾ ಹಿಂದುಗಡೆ ಕುಳಿತ ವ್ಯಕ್ತಿಯು ಓಡಿ ಹೋಗಿದ್ದು ಸಿಕ್ಕಿರುವದಿಲ್ಲ. ರಿಕ್ಷಾ ಚಾಲಕ ಮಾತ್ರ ಸಿಕ್ಕಿದ್ದು ಆತನ ಹಾಗೂ 
ಪಂಚರ ಸಮಕ್ಷಮ ರಿಕ್ಷಾದ ಹಿಂದುಗಡೆ ಪರಿಶೀಲಿಸಲಾಗಿ, ಸಾಗವಾನಿ ಜಾತಿಯ ಕೈ ಚಿರಾವು ನಗಗಳು ಇದ್ದದ್ದು ಕಂಡು ಬಂದಿತು. ಈ ಬಗ್ಗೆ ರಿಕ್ಷಾ 
ಚಾಲಕನನ್ನು ವಿಚಾರಿಸಲಾಗಿ ಆತ ತನ್ನ ಹೆಸರನ್ನು ಜೀವನ ಆನಂದು ನಾಯ್ಕ ಎಂದು ಮತ್ತು ಸದರಿ ಸಾಗ ನಗಗಳನ್ನು ಸಾಗಿಸಲು ತನಗೆ ಯಾವುದೇ 
ಪಾಸ್ / ಪರ್ಮಿಟ್ ಇಲ್ಲವೆಂದು ತಿಳಿಸಿದನು. ಪರಿಶೀಲಿಸಲಾಗಿ ಅದಕ್ಕೆ ಇಲಾಖೆಯ ಯಾವುದೇ ಛಪ್ಪಾ ವಗೈರೆ ಇರಲಿಲ್ಲ. ಆತನು ಓಡಿ ಹೋದವನ ಹೆಸರು 
ಸೋಮಾ ಗೌಡ ಎಂದು ಹೇಳಿದ್ದು ತಾವಿಬ್ಬರೂ ಸೇರಿ ಬಡಗೇರಿಯಲ್ಲಿ ದಾಸ್ತಾನು ಇಟ್ಟ ನಗಗಳನ್ನು ತುಂಬಿಕೊಂಡು ಬಂದ ಬಗ್ಗೆ ಹೇಳಿದನು. ನಂತರ 
ರಿಕ್ಷಾದಲ್ಲಿದ್ದ ನಗಗಳನ್ನು ಕೆಳಗೆ ತೆಗೆದು ಪಂಚರ ಸಮಕ್ಷಮ ಅಳತೆ ಮಾಡಲಾಗಿ ಅವು ಒಟ್ಟೂ 31 ನಗಗಳು ಇದ್ದು ಒಟ್ಟೂ ಅಳತೆ 0.217 ಘ. ಮೀ . ಆಗಿತ್ತು. 
ಈ ಬಗ್ಗೆ ಸ್ಥಳದಲ್ಲಿ ಪಂಚರ ಸಮಕ್ಷಮ ಪಂಚನಾಮೆ ಮಾಡಿ ರಿಕ್ಷಾ ಹಾಗೂ ಸಾಗವಾನಿ ನರಗಳನ್ನು ಜಪ್ತಪಡಿಸಿಕೊಂಡಿದ್ದೇನೆ. ನಾನೇ ಪಂಚನಾಮೆ 
ತಯಾರಿಸಿದ್ದು ಪಂಚರು ಹಾಗೂ ಇಲಾಖಾ ಸಿಬ್ಬಂದಿಗಳು ಅದಕ್ಕೆ ಸಹಿ ಹಾಕಿರುತ್ತಾರೆ. ಸಾಕ್ಷಿ ನೋಡಿ ಗುರುತಿಸಿದ ಪಂಚನಾಮೆಯನ್ನು ನಿ. ಪಿ -1 ಎಂದು 
ಸಾಕ್ಷಿಯ ಸಹಿಯನ್ನು ನಿ. ಪಿ -lಎ ಎಂದು ಗುರುತಿಸಲಾಯಿತು. ಜಫ್ತಪಡಿಸಿದ ಮುದ್ದೆಮಾಲು ಹಾಗೂ ಪಂಚನಾಮೆಯೊಂದಿಗೆ ನಾನು ವಲಯ 
ಅರಣ್ಯಾಧಿಕಾರಿ , ಅಂಕೋಲಾ ರವರ ಕಚೇರಿಗೆ ಹಿಂತಿರುಗಿ ವಲಯ ಅರಣ್ಯಾಧಿಕಾರಿಗಳ ಸಮಕ್ಷಮ ಮುದ್ದೆಮಾಲು ಹಾಗೂ ಆರೋಪಿತರನ್ನು 
ಹಾಜರುಪಡಿಸಿದನು. ಹಾಗೂ ಸರ್ಕಾರದ ಪರವಾಗಿ ಪ್ರ. ವಾ . ವರದಿಯನ್ನು ದಾಖಲಿಸಿದ್ದೇನೆ. ಸಾಕ್ಷಿ ನೋಡಿ ಗುರುತಿಸಿದ ಪ್ರ. ವಾ . ವರದಿಯನ್ನು ನಿ. ಪಿ - 2 
ಹಾಗೂ ಸಾಕ್ಷಿ ಸಹಿಯನ್ನು ನಿ. ಪಿ - 2ಎ ಎಂದು ಗುರುತಿಸಲಾಯಿತು. ಜಫ್ತಪಡಿಸಿದ ಮ್ಯಾಲಿನ ಬಗ್ಗೆ ಜಪ್ತ ವರದಿ ತಯಾರಿಸಿದ್ದು ಸಾಕ್ಷಿ ಅದನ್ನು ನೋಡಿ 
ಗುರುತಿಸಿದ್ದು ಅದನ್ನು ನಿ. ಪಿ -3 ಹಾಗೂ ಸಾಕ್ಷಿ ಸಹಿಯನ್ನು ನಿ. ಪಿ - 3ಎ ಎಂದು ಗುರುತಿಸಲಾಯಿತು. ದಾಖಲೆಗಳನ್ನು ವಲಯ ಅರಣ್ಯಾಧಿಕಾರಿಗಳಿಗೆ 
ಮುಂದಿನ ತನಿಖೆಗಾಗಿ ಹಸ್ತಾಂತರಿಸಿದ್ದು ಶ್ರೀ . ಸಿ. ಜಿ . ನಾಯ್ಕ ವಲಯ ಅರಣ್ಯಾಧಿಕಾರಿಗಳು ತನಿಖಾ ವರದಿಯನ್ನು ತಯಾರಿಸಿ, ಮಾನ್ಯ ನ್ಯಾಯಾಲಯಕ್ಕೆ 


NP 


೪೮೧೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೨೫ , ೨೦೧೪ 


ಭಾಗ ೩ 


ದೋಷಾರೋಪಣಾ ಪಟ್ಟಿಯನ್ನು ಸಲ್ಲಿಸಿದ್ದಾರೆ. ಸಿ. ಜಿ . ನಾಯ್ಕ ವಲಯ ಅರಣ್ಯಾಧಿಕಾರಿಗಳು ಪ್ರಸ್ತುತ ನ್ಯಾಯಾಂಗ ಬಂಧನದಲ್ಲಿರುತ್ತಾರೆ. ನಾನು ಅವರು 
ಸಲ್ಲಿಸಿದ ತನಿಖಾ ವರದಿ ನೋಡಿ ಗುರುತಿಸುತ್ತೇನೆ. ಸಾಕ್ಷಿ ನೋಡಿದ ತನಿಖಾ ವರದಿಯನ್ನು ನಿ. ಪಿ - 4 ಎಂದು ಗುರುತಿಸಲಾಯಿತು. ನಾವು 
ಜಫ್ತುಪಡಿಸಿಕೊಂಡ ರಿಕ್ಷಾವನ್ನು ನೋಡಿದ್ದಲ್ಲಿ ಗುರುತಿಸುತ್ತೇನೆ. ಪ್ರಸ್ತುತ ರಿಕ್ಷಾವು ಕಾರವಾರ ವಲಯ ಕಚೇರಿಯ ಆವರಣದಲ್ಲಿದ್ದು ವಾಹನದ ಫೋಟೊವನ್ನು 
ಸಾಕ್ಷಿ ನೋಡಿ ಗುರುತಿಸಿದ್ದು ಅದನ್ನು ನಿ. ಪಿ - 5 ಎಂದು ಗುರುತಿಸಲಾಯಿತು. ಈ ಪ್ರಕರಣದ ಆರೋಪಿತನೇ ಅರ್ಜಿದಾರನಾಗಿದ್ದು ವಾಹನವನ್ನು ಅಕ್ರಮ 
ಕಳ್ಳಸಾಗಾಣಿಕೆ ಮಾಡಲು ಉಪಯೋಗಿಸಿದ್ದರಿಂದ ವಾಹನವನ್ನು ಸರ್ಕಾರಕ್ಕೆ ಮುಟ್ಟುಗೋಲುಹಾಕಿಕೊಳ್ಳಲು ಕೋರಿಕೊಳ್ಳುತ್ತೇನೆ. 
ಪಾಟಿ ಸವಾಲು : 
ಅರ್ಜಿದಾರರು ಹಾಗೂ ಆತನ ಪರ ವಕೀಲರು ಹಾಜರಿರುವದಿಲ್ಲ. ಕಾರಣ ಪಾಟೀ ಸವಾಲು ಇಲ್ಲವೆಂದು ಪರಿಗಣಿಸಿದೆ. 
ಪಿಡಬ್ಲೂ - 2 ಶ್ರೀ . ಶೇಖರ ಹೊನ್ನಪ್ಪ ನಾಯ್ಕ , ಅಂಕೋಲಾ ಇವರು ಹೇಳಿಕೆ ನೀಡುತ್ತಾ ಅರಣ್ಯ ಇಲಾಖೆಯವರು ದಿನಾಂಕ: 13 - 08 - 2007 ರಂದು 
ನನ್ನನ್ನು ಹಾಗೂ ವಿನಯ ಪಂಥ ಈತನನ್ನು ಅಂಕೋಲಾದ ಶಾಂತಾದುರ್ಗಾ ದೇವಸ್ಥಾನದ ಕಡೆಗೆ ಕರೆದುಕೊಂಡು ಹೋಗಿರುತ್ತಾರೆ. ಹಾಗೂ ಅರಣ್ಯ ಕಳ್ಳ 
ಸಾಗಾಣಿಕೆಯಾಗುತ್ತಿದ್ದು ಪಂಚರನ್ನಾಗಿ ಬರಲು ಕೇಳಿಕೊಂಡಿರುತ್ತಾರೆ. ಅದಕ್ಕೆ ನಾವು ಒಪ್ಪಿ ಅವರ ಜೊತೆ ನಿಂತುಕೊಂಡಿದ್ದು ಸಾಯಂಕಾಲ 7.15 ಗಂಟೆ 
ಸುಮಾರಿಗೆ ಕೇಣಿ ಕಡೆಯಿಂದ ಅಂಕೋಲಾ ಕಡೆಗೆ ಒಂದು ಗೂಡ್ಡ ರಿಕ್ಷಾ ಬಂದಿದ್ದು ಅರಣ್ಯ ಇಲಾಖೆ ಸಿಬ್ಬಂದಿಗಳು ಅದನ್ನು ನಿಲ್ಲಿಸಿರುತ್ತಾರೆ. ಆಗ , ಹಿಂದೆ 
ಕುಳಿತಿದ್ದ ಒಬ್ಬ ವ್ಯಕ್ತಿ ಓಡಿ ಹೋಗಿರುತ್ತಾನೆ. ರಿಕ್ಷಾ ನಂಬರ ಕೆಎ -30 /7332 ಆಗಿದ್ದು ರಿಕ್ಷಾ ಚಾಲಕ ತನ್ನ ಹೆಸರನ್ನು ಜೀವನ ಆನಂದು ನಾಯ್ಕ ಎಂದು 
ಹೇಳಿರುತ್ತಾನೆ. ರಿಕ್ಷಾವನ್ನು ನಮ್ಮ ಸಮಕ್ಷಮ ಪರಿಶೀಲಿಸಲಾಗಿ ಒಟ್ಟೂ 31 ಸಾಗವಾನಿ ಕೈಚಿರಾವು ನಗಗಳಿದ್ದು ನಮ್ಮ ಸಮಕ್ಷಮ ಅಳತೆ ಮಾಡಲಾಗಿ ಅದರ 
ಅಳತೆ ಒಟ್ಟೂ 0.217 ಫ. ಮೀ . ಇತ್ತು. ಜೀವನ್ ಆನಂದು ನಾಯ್ಕ ಇತನು ಸದರಿ ನಗಗಳನ್ನು ಸಾಗಾಟ ಮಾಡಲು ತನ್ನಬಳಿ ಯಾವುದೇ ಪಾಸ್/ಪರ್ಮಿಟ 
ಇಲ್ಲವೆಂದು ಹೇಳಿದನು. ಪರಿಶೀಲಿಸಲಾಗಿ ಅದಕ್ಕೆ ಅರಣ್ಯ ಇಲಾಖೆಯ ಯಾವುದೇ ಛಪ್ಪಾ ವಗೈರೆ ಇರಲಿಲ್ಲ. ಕಾರಣ ಪ್ರ.ಸ.- 1 ಇವರು ಸ್ಥಳದಲ್ಲಿ 
ಪಂಚನಾಮೆ ಮಾಡಿ ಸಾಗವಾನಿ ನಗಗಳನ್ನು ಹಾಗೂ ರಿಕ್ಷಾವನ್ನು ಜಪ್ತಪಡಿಸಿಕೊಂಡಿರುತ್ತಾರೆ. ಪಂಚನಾಮೆಯನ್ನು ಹಾಗೂ ವಾಹನವನ್ನು ನೋಡಿದ್ದಲ್ಲಿ 
ಗುರುತಿಸುತ್ತೇನೆ. ಸಾಕ್ಷಿ ಪಂಚನಾಮೆ ನೋಡಿ ಗುರುತಿಸಿದ್ದು ಅದು ಈಗಾಗಲೇ ನಿ. ಪಿ -1 ಎಂದು ಆಗಿದ್ದು , ಸಾಕ್ಷಿಯ ಸಹಿಯನ್ನು ನಿ. ಪಿ -1ಬಿ ಎಂದು 
ಗುರುತಿಸಲಾಯಿತು. ರಿಕ್ಷಾದ ಫೋಟೊವನ್ನು ಸಾಕ್ಷಿ ನೋಡಿ ಗುರುತಿಸಿದ್ದು, ಅದನ್ನು ಈಗಾಗಲೇ ನಿ . ಪಿ -5 ಎಂದು ಗುರುತಿಸಲಾಗಿದೆ. ನನ್ನ ಜೊತೆ ವಿನಯ್ 
ಹಾಗೂ ಉಳಿದ ಅರಣ್ಯ ಇಲಾಖೆಯ ಸಿಬ್ಬಂದಿಗಳು ನಿ. ಪಿ -1ಕ್ಕೆ ಸಹಿ ಮಾಡಿರುತ್ತಾರೆ. 
ಪಾಟಿ ಸವಾಲು : 
ಅರ್ಜಿದಾರರು ಹಾಗೂ ಆತನ ಪರ ವಕೀಲರು ಹಾಜರಿರುವದಿಲ್ಲ. ಕಾರಣ ಪಾಟೀ ಸವಾಲು ಇಲ್ಲವೆಂದು ಪರಿಗಣಿಸಿದೆ. 
ಅಂಶ ನಂ . ( ಆ): 

ಗೂಡ್ಡ ರಿಕ್ಷಾ ವಾಹನ ಸಂಖ್ಯೆ: KA- 30/ 7332 ಇದರಲ್ಲಿ ದಿನಾಂಕ: 13 - 08 - 2007 ರಂದು ಸಾಯಂಕಾಲ ಸುಮಾರು 7.15 ಘಂಟೆಗೆ ಕೇಣಿ 
ರಸ್ತೆಯಿಂದ ಅಂಕೋಲಾ ಕಡೆಗೆ ಶ್ರೀ . ಶಾಂತಾದುರ್ಗಾ ದೇವಸ್ಥಾನದ ಸಮೀಪ ಇಲಾಖಾ ಸಿಬ್ಬಂದಿಗಳು ಸಂಶಯದಿಂದ ವಾಹನವನ್ನು ನಿಲ್ಲಿಸಲು ಕೈಸನ್ನೆ 
ಮಾಡಿ ನಿಲ್ಲಿಸಿದಂತೆ, ಸದರ ರಿಕ್ಷಾದಲ್ಲಿ ಹಿಂಬದಿಗೆ ಕೊರೆದ ಸಾಗ ತುಂಡುಗಳು ಇದ್ದದ್ದು ಅವುಗಳಿಗೆ ಯಾವುದೇ ಅಧಿಕೃತ ಪಾಸ್ ಯಾ ಪರ್ಮಿಟ್ ಇಲ್ಲದೇ 
ಇರುವದು ಮತ್ತು ಇಲಾಖೆಯ ಯಾವುದೇ ಛಪ್ಪಾ ಮೊಹರು ವಗೈರೆ ಇಲ್ಲದೇ ಇರುವದರಿಂದ ಅನಧಿಕೃತವಾಗಿ ಗೂಡ್ಡ ರಿಕ್ಷಾದಲ್ಲಿ ಸಾಗವಾನಿ ಕೊರೆದ 
ನಗಗಳು 31= 0. 217 ಘ . ಮೀ . ಸಾಗಿಸುವಾಗ ಗೂಡ್ಡ ರಿಕ್ಷಾ ಮತ್ತು ಸಾಗ ನಗಗಳು ಸ್ಥಳದಲಿ ಪಂಚನಾಮೆಯಿಂದ ಪಂಚರ ಸಮಕ್ಷಮ ಜಫ್ತಪಡಿಸಿಕೊಂಡಿದ್ದು 
ಇರುತ್ತದೆ. ಮತ್ತು ಸದರ ವಾಹನದ ಚಾಲಕರಾದ ಶ್ರೀ . ಜೀವನ ಆನಂದು ನಾಯ್ಕ , ಸಾ : ಕೇಣಿ ಯವರು ಸ್ವತ: ಮಾಲೀಕರಾಗಿದ್ದು ಮತ್ತು ಸದರ ವಾಹನವು 
ಗುನ್ನೆಯಲ್ಲಿ ಬಳಸಿದ ಬಗ್ಗೆ ಅದನ್ನು ( ನಿ. ಪಿ - 1ರಿಂದ ನಿ. ಪಿ -5) ದಾಖಲಾಗಿದೆ. ಇದೂ ಅಲ್ಲದೇ ಸರ್ಕಾರ ಪರ ಸಾಕ್ಷಿ ವಿಚಾರಣೆಯಲ್ಲಿ ಪಿಡಬ್ಲ್ಯೂ - 1 
ಪಿಡಬ್ಲ್ಯೂ - 2 ಇವರು ನೀಡಿದ ಹೇಳಿಕೆಯು ಕೂಡ ಸದರ ಗೂಡ್ಡ ರಿಕ್ಷಾ ವಾಹನ ಮತ್ತು ಸಾಗ ತುಂಡುಗಳನ್ನು ಅರಣ್ಯ ಕಳ್ಳ ಸಾಗಾಣಿಕೆಯ ಅಪರಾಧದಲ್ಲಿ 
ಬಳಸಿಕೊಂಡಿದ್ದು ಖಚಿತಪಡಿಸುತ್ತದೆ. 
ಅಂಶ ನಂ . ( ೪ ) : 

ದಿನಾಂಕ: 14 - 08 - 2007 ರಂದು ವಲಯ ಅರಣ್ಯಾಧಿಕಾರಿ , ಅಂಕೋಲಾ ಇವರು ಈ ನ್ಯಾಯಾಲಯದ ಎದುರು ಹಾಜರುಪಡಿಸಿದ ವರದಿ 
ಹಾಗೂ ಅದರೊಂದಿಗೆ ಸಲ್ಲಿಸಿದ ಪ್ರಥಮ ಮಾಹಿತಿ ವರದಿ ಸಂಖ್ಯೆ : 4 /2007 - 08, ದಿನಾಂಕ : 13 - 08 - 2007 ಪಂಚನಾಮೆ , ಸೀಜರ್ ರಿಪೋರ್ಟ , 
ವಿಚಾರಣಾ ವರದಿ ಹಾಗೂ ವಾಹನದ ಛಾಯಾ ಚಿತ್ರ ( ಪಿ - 1 ರಿಂದ ಪಿ - 5 ) ಅಲ್ಲದೇ ಆರೋಪಿಗಳು ನೀಡಿದ ತಪ್ಪೋಪಿಗೆ ಹೇಳಿಕೆ ( ಪಿ - 6 ) ಇವುಗಳನ್ನೆಲ್ಲ 
ಪರಿಶೀಲಿಸಲಾಗಿದೆ . ಆರೋಪಿತ ಅರ್ಜಿದಾರನು ಸ್ವತ: ತನ್ನ ಗೂಡ್ಡ ರಿಕ್ಷಾ ವಾಹನ ಸಂಖ್ಯೆ: KA - 30/ 7332 ನೇದರಲ್ಲಿ ಅನಧಿಕೃತವಾಗಿ ಯಾವುದೇ ಪಾಸ್ 
ಯಾ ಪರ್ಮಿಟ್ ಅಥವಾ ತತ್ಸಂಬಂಧ ಯಾವುದೇ ಅಧಿಕೃತ ದಾಖಲೆ ಇಲ್ಲದೇ ಕಳ್ಳಸಾಗಾಣಿಕೆ ಮಾಡುವಾಗ ಸಿಕ್ಕಿಬಿದ್ದಿರುತ್ತಾರೆ ಎಂಬುದು ಖಚಿತವಾಗುತ್ತದೆ. 
ಈ ರೀತಿ ಅರಣ್ಯಗುನ್ನೆಯಲ್ಲಿ ಸಿಕ್ಕಿಬಿದ್ದಾಗ ನೀಡಿರುವ ಲಿಖಿತ ತಷ್ಟೊಪ್ಪಿಗೆ ಪತ್ರದಲ್ಲಿ ತಾನು ಸಾಗ ಕೊರೆದ ನಗಗಳ ಕಳ್ಳ ಸಾಗಾಣಿಕೆ ಮಾಡಿದ್ದು 
ನಿಜವಿರುವದಾಗಿ ಒಪ್ಪಿಕೊಂಡಿದ್ದಾನೆ. ಆದರೆ , ಸದರ ಅರ್ಜಿದಾರನಾಗಲಿ ಅಥವಾ ಅವರ ಪರ ವಕಾಲತ್‌ವಹಿಸಿದ ನ್ಯಾಯವಾದಿಗಳಾಗಲಿ ತಮ್ಮ ಹೇಳಿಕೆಯನ್ನು 
ಸಮರ್ಥಿಸಬಹುದಾದಂತಹ ಯಾವುದೇ ದಾಖಲೆ/ ಸಾಕ್ಷಿ ಪುರಾವೆಗಳನ್ನು ಒದಗಿಸುವಲ್ಲಿ ವಿಫಲರಾಗಿದ್ದಾರೆ. ಆದ್ದರಿಂದ ಫಿರ್ಯಾದುದಾರರು ಒದಗಿಸಿದ 
ದಾಖಲೆಗಳು ಅಂದರೆ ಪ್ರಥಮ ಮಾಹಿತಿ ವರದಿ, ಪಂಚನಾಮೆ ಹಾಗೂ ಸಾಕ್ಷಿ ಹೇಳಿಕೆಗಳನ್ನು ಅಧಿಕೃತವೆಂದು ಪರಿಗಣಿಸಲಾಗಿದೆ . 

ಪ್ರಸ್ತುತ ಪ್ರಕರಣದಲ್ಲಿ ವಾಹನ ಮಾಲೀಕರೇ ಸ್ವತ: ತಮ್ಮ ಸ್ವಂತ ಗೂಡ್ಸ್ ರಿಕ್ಷಾ ವಾಹನ ಸಂಖ್ಯೆ: KA - 30/ 7332 ನೇದರಲ್ಲಿ ಅನಧಿಕೃತವಾಗಿ ಪಾಸ್ 
ಯಾ ಪರ್ಮಿಟ್ ಇಲ್ಲದೇ ಮತ್ತು ಇಲಾಖೆಯ ಯಾವುದೇ ಛಪ್ಪಾ ಮೊಹರ್‌ ಇಲ್ಲದ ಸಾಗ ಕೊರೆದ ನಗಗಳನ್ನು ಕಳ್ಳಸಾಗಾಣಿಕೆ ಮಾಡುವಾಗ 
ಸಿಕ್ಕಿಬಿದ್ದಿರುತ್ತಾರೆ . ಇಲ್ಲಿ ಅಪರಾಧಿಯೇ ಸ್ವತ: ಚಾಲಕ ಹಾಗೂ ವಾಹನದ ಮಾಲೀಕ ಮತ್ತು ಅರ್ಜಿದಾರ ಆಗಿದ್ದಾರೆ ಎನ್ನುವದು ದೃಢಪಟ್ಟಿದೆ. 
ಅಂಶ ನಂ . ( ಈ ): 

ಈ ಪ್ರಕರಣದಲ್ಲಿ ಮಾನ್ಯ ಸಹಾಯಕ ಅಭಿಯೋಗ ನಿರ್ದೇಶಕರು ಈ ಪ್ರಕರಣದ ಗುನ್ನೆ ದಾಖಲಿಸಿದ ಹಾಗೂ ಸಾಕ್ಷಿಗಳ ವಿಚಾರಣೆಯಿಂದ 
ಹೇಳಿಕೆಯನ್ನು ದಾಖಲು ಮಾಡಿಕೊಳ್ಳಲಾಗಿದ್ದು, ಮುಂದುವರಿದು ಸಹಾಯಕ ಅಭಿಯೋಗ ನಿರ್ದೇಶಕರು ತಮ್ಮ ವಾದ ಪುಷ್ಟಿಕರಿಸಲು ಮಾನ್ಯ ಸರ್ವೋಚ್ಛ 
ನ್ಯಾಯಾಲಯದ ತೀರ್ಪು 2009 (1) Crime Page 25 ಇದನ್ನು ನೀಡಿರುತ್ತಾರೆ ಮತ್ತು ಸಹಾಯಕ ಅಭಿಯೋಗ ನಿರ್ದೇಶಕರು ಹಾಜರುಪಡಿಸಿದ 
ಮಾನ್ಯ ಸರ್ವೋಚ್ಛ ನ್ಯಾಯಾಲಯದ ತೀರ್ಪು ನೋಡಲಾಗಿ ಯಾವುದೇ ವಾಹನವು ಅರಣ್ಯ ಉತ್ಪನ್ನಗಳ ಅನಧಿಕೃತ ಸಾಗಾಟ ಮಾಡಲು ಬಳಸಿದ್ದಲ್ಲಿ ಅದು 
Deforestation ಆಗಲು ಕಾರಣವಾಗುತ್ತದೆ ಎಂದು ಭಾವಿಸಬೇಕು ಹಾಗೂ ಇದು ನೈಸರ್ಗಿಕ ಅಸಮತೋಲನಕ್ಕೆ ಕಾರಣವಾಗುತ್ತದೆ. ಅರಣ್ಯ ಕಾಪಾಡುವದು 
ಇಲಾಖೆಯ ಕರ್ತವ್ಯವಾಗಿದ್ದು ಅನಧಿಕೃತವಾಗಿ ವಾಹನವನ್ನು ಮರಗಳ ಸಾಗಾಟಕ್ಕೆ ಬಳಸಿದರೆ ಬಹಿರಂಗ ಹರಾಜು ಮಾಡಬಹುದೆಂದು ಆದೇಶ ಮಾಡಿದ್ದು 


ಭಾಗ ೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೨೫ , ೨೦೧೪ 


೪೮೧೧ 


ಇರುತ್ತದೆ. ಆದ್ದರಿಂದ ಪರ ಹಾಗೂ ಅರ್ಜಿದಾರರ ಪರ ದಾಖಲೆಗಳನ್ನು , ಸಾಕ್ಷಿಗಳ ಹೇಳಿಕೆಗಳನ್ನು ಪರಿಶೀಲಿಸಲಾಗಿ, ಗೂಡ್ಸ್ ರಿಕ್ಷಾ ವಾಹನ ಸಂಖ್ಯೆ: KA 
30/7332 ಇದು ದಿನಾಂಕ: 13 - 08 - 2007 ರಂದು ಪ್ರಥಮ ಮಾಹಿತಿ ಸಂಖ್ಯೆ: 4 /2007 - 08, ದಿನಾಂಕ: 13 -08 - 2007 ರನ್ವಯ ದಾಖಲಾದ ಗುನ್ನೆಯಲ್ಲಿ 
ಅನಧಿಕೃತವಾಗಿ ಸಾಗ ಕೊರೆದ ನಗಗಳು 31 = 0. 217 ಘ. ಮೀ . ಕಳ್ಳ ಸಾಗಾಣಿಕೆ ಮಾಡುವಲ್ಲಿ ತೊಡಗಿಸಿಕೊಂಡಿದ್ದು ದೃಢಪಟ್ಟಿರುವದರಿಂದ ಕರ್ನಾಟಕ ಅರಣ್ಯ 
ಕಾಯಿದೆ 71( ಎ) ರಡಿಯಲ್ಲಿ ಮುಟ್ಟುಗೋಲು ಹಾಕಿಕೊಳ್ಳಬೇಕೆನ್ನುವ ಅಂಶವು ಮನದಟ್ಟಾಗಿದೆ. 
ಆದ್ದರಿಂದ ಈ ಕೆಳಗಿನಂತೆ ಆದೇಶ: 

ಆದೇಶ: 
ಮೇಲ್ಕಾಣಿಸಿದ ಎಲ್ಲಾ ಅಂಶಗಳನ್ನು ಪರಿಗಣಿಸಿ ಟಿ.ಹೀರಾಲಾಲ್, ಭಾ . ಅ. ಸೇ ., ಅಧಿಕಾರಿಯುತ ಅಧಿಕಾರಿ ಹಾಗೂ ಉಪ ಅರಣ್ಯ 
ಸಂರಕ್ಷಣಾಧಿಕಾರಿ, ಕಾರವಾರ ವಿಭಾಗ, ಕಾರವಾರ ಆದ ನಾನು ಈ ಮೂಲಕ ಆದೇಶಿಸುವದೇನೆಂದರೆ ಈ ಗುನ್ನೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕರ್ನಾಟಕ 
ಅರಣ್ಯ ಕಾಯಿದೆ 1963ರ ಅನುಚ್ಛೇದ 71 ( ಎ) ಈ ತಾರೀಖಿನ ವರೆಗೆ ಆದ ತಿದ್ದುಪಡಿ ಪ್ರಕಾರ ಗೂಡ್ಸ್ ರಿಕ್ಷಾ ವಾಹನ ಸಂಖ್ಯೆ: KA -30 /7332 ಮತ್ತು 
ಅದರಲ್ಲಿದ್ದ ಸಾಗ ಕೊರೆದ ನಗಗಳು 31 = 0.217 ಘ . ಮೀ . ನ್ನು ಈ ಮೂಲಕ ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಂಡಿರುತ್ತೇನೆ. 
ವಾಹನದ ವಿವರ: 
1) ನೋಂದಣಿ ಸಂಖ್ಯೆ 

KA -30 / 7332 
2) ಇಂಜಿನ್ ನಂಬರ 

D 36014522 
3) ಚಾಸಿ ನಂಬರ 

T -16001569M05 
4 ) ವಾಹನದ ಮಾದರಿ 

ಬಜಾಜ್ ಆಟೋ ಗೂಡ್ಡ ರಿಕ್ಷಾ ( ನಾಲ್ಕು ಗಾಲಿ) 
ಈ ಆದೇಶವನ್ನು ಹೊರಡಿಸಿದ 30 ದಿನಗಳ ಅವಧಿಯಲ್ಲಿ ಮೇಲ್ಮನವಿಯನ್ನು ಸಲ್ಲಿಸದೇ ಇದ್ದಲ್ಲಿ ಇದೇ ಅಂತಿಮ ಆದೇಶವಾಗಿರುತ್ತದೆ. ಈ 
ಆದೇಶವನ್ನು ಈ ಹೊತ್ತಿನ ದಿನಾಂಕ:17 - 10 -2014 ರಂದು ಈ ನ್ಯಾಯಾಲಯದಲ್ಲಿ ಮೊಹರು ಹಾಕಿ ನನ್ನ ಸಹಿಯೊಂದಿಗೆ ಬಿಡುಗಡೆ ಮಾಡಿರುತ್ತೇನೆ. 

ಟಿ.ಹೀರಾಲಾಲ್, ಭಾ . ಅ. ಸೇ . 
PR . 1034 

ಅಧಿಕಾರಿಯುತ ಅಧಿಕಾರಿ ಹಾಗೂ 
Sc . 5 

ಉಪ ಅರಣ್ಯ ಸಂರಕ್ಷಣಾಧಿಕಾರಿ , ಕಾರವಾರ ವಿಭಾಗ, ಕಾರವಾರ . 
ಅಧಿಕಾರಿಯುತ ಅಧಿಕಾರಿ ಹಾಗೂ ಉಪ ಅರಣ್ಯ ಸಂರಕ್ಷಣಾಧಿಕಾರಿ , ಕಾರವಾರ ವಿಭಾಗ, ಕಾರವಾರ ಇವರ ನ್ಯಾಯಾಲಯ 
IN THE COURT OF AUTHORISED OFFICER AND DEPUTY CONSERVATOR OF FORESTS , KARWAR 

DIVISION, KARWAR 
ಕ್ರ. ಸಂ : ಎಸ್1/ ಎಫ್ಓ ಸಿ/ ವಿವ - 1 / 2006 - 07 , ಕಾರವಾರ, ದಿನಾಂಕ:14 - 11 - 2014 , 
ಉಪಸ್ಥಿತರು: ಶ್ರೀ . ಟಿ. ಹೀರಾಲಾಲ್ , ಭಾ . ಅ.ಸೇ ., ಅಧಿಕಾರಿಯುತ ಅಧಿಕಾರಿ ಹಾಗೂ ಉಪ ಅರಣ್ಯ 

ಸಂರಕ್ಷಣಾಧಿಕಾರಿ , ಕಾರವಾರ ವಿಭಾಗ, ಕಾರವಾರ. 


ಫಿರ್ಯಾದುದಾರರು: 

ವಿರುದ್ದ ಅರ್ಜಿದಾರರು : 
ವಲಯ ಅರಣ್ಯಾಧಿಕಾರಿ , ಅಂಕೋಲಾ. 

ದೇವಿದಾಸ ಗಣಪತಿ ನಾಯಕ, ಸಾ : ವಾಸರಕುದ್ರಿಗೆ 
( ಸರ್ಕಾರದ ಪರವಾಗಿ ಸಹಾಯಕ ಅಭಿಯೋಗ ತಾಲೂಕು: ಅಂಕೋಲಾ, ಜಿಲ್ಲೆ: ಉತ್ತರಕನ್ನಡ. 
ನಿರ್ದೇಶಕರು ಉ .ಕನ್ನಡ ಕಾರವಾರ) 

( ಅರ್ಜಿದಾರರ ಪರವಾಗಿ ಶ್ರೀಮತಿ ರೇಣುಕಾ ಪಿ . ಭಾರದ್ವಾಜ, ವಕೀಲರು ) 
ಪ್ರಸ್ತಾವನೆ: 
1. ವಲಯ ಅರಣ್ಯಾಧಿಕಾರಿ , ಅಂಕೋಲಾ ಇವರು ಈ ಪ್ರಾಧಿಕಾರಕ್ಕೆ ದಿನಾಂಕ: 28 - 01- 2007 ರಂದು ವರದಿ ಸಲ್ಲಿಸುತ್ತಾ ದಿನಾಂಕ: 27 - 01 

2007 ರಂದು ರಾತ್ರಿ 8.20 ಘಂಟೆ ಸುಮಾರಿಗೆ ಅಂಕೋಲಾ ತಾಲೂಕಿನ ರಾಷ್ಟ್ರೀಯ ಹೆದ್ದಾರಿ 17 ರಿಂದ ಅಗಸೂರು ಗ್ರಾಮದ ಕಡೆಗೆ 
ಕೋಡ್ಕಣಿಯಿಂದ ಹಾದು ಹೋದ ರಸ್ತೆಯ ಮುಖಾಂತರ ಟೆಂಪೋ ಟ್ಯಾಕ್ಸ್ ವಾಹನ ಸಂಖ್ಯೆ : ಕೆಎ -30 /5390 ನೇದರಲ್ಲಿ ಅಕ್ರಮವಾಗಿ ಜಂಗ್ಲಿ 
ಸಾಗ ಮರಗಳ ನಗಗಳನ್ನು ಸಾಗಾಣಿಕೆ ಮಾಡಲಾಗುತ್ತದೆ ಎಂಬ ಖಚಿತ ಬಾತ್ಮಿ ಆಧರಿಸಿ , ಪಂಚರನ್ನು ಕರೆಯಿಸಿಕೊಂಡು ಸದರ ಸ್ಥಳಕ್ಕೆ ಇಲಾಖಾ 
ವಾಹನದಲ್ಲಿ ಹೋಗುತ್ತಿರುವಾಗ ಸದರ ವಾಹನದಲ್ಲಿ ಮ್ಯಾಲನ್ನು ತುಂಬಿಕೊಂಡು ಹೋಗುತ್ತಿರುವ ದೇವಿದಾಸ ಗಣಪತಿ ನಾಯಕ, 
ಸಾ : ವಾಸರಕುದ್ರಿಗೆ, ತಾಲೂಕು: ಅಂಕೋಲಾ ಮತ್ತು ಅವರ ಸಂಗಡಿಗರು ಇಲಾಖಾ ವಾಹನವನ್ನು ಕಂಡ ಕೂಡಲೇ ತಮ್ಮ ವಾಹನ ನಿಲ್ಲಿಸಿ ತಕ್ಷಣ 
ಪರಾರಿಯಾಗಿರುತ್ತಾರೆ. ಸದರಿ ವಾಹನದಲ್ಲಿ ಸಾಗ, ಸೀಸಂ, ಭರಣಗಿ ಮತ್ತು ಜಂಗ್ಲಿ ಜಾತಿಯ ಒಟ್ಟೂ 36 ನಗಗಳಿಗೆ 1.037 ಘ. ಮೀ . ಮಾಲು 
ಇದ್ದು ಯಾವುದೇ ಇಲಾಖಾ ಛಪ್ಪಾ ವಗೈರೆ ಗುರುತು ಕಂಡು ಬರಲಿಲ್ಲ. ಕಾರಣ ಇದು ಅನಧಿಕೃತ ಮಾಲು ಎಂದು ಖಚಿತಪಡಿಸಿಕೊಂಡು 
ಶಾಖಾ ವನಪಾಲಕ, ಶಿರೂರು ಇವರು ಪಂಚರ ಸಮಕ್ಷಮ ತಮ್ಮ ಪ್ರಥಮ ಮಾಹಿತಿ ವರದಿ ಸಂಖ್ಯೆ: 12/2006 - 07, ದಿನಾಂಕ: 27 - 01 - 2007 
ರಂತೆ ಗುನ್ನೆ ದಾಖಲಿಸಿ, ಆರೋಪಿ ನಾಪತ್ತೆಯಾಗಿರುವದರಿಂದ ಜಫ್ತಪಡಿಸಲಾದ ಸಾಗ, ಸೀಸಂ, ಭರಣಗಿ ಮತ್ತು ಜಂಗ್ಲಿ ಜಾತಿಯ ನಗಗಳು 
36 =1.037 ಘ . ಮೀ . ಮ್ಹಾಲನ್ನು ಹಾಗೂ ಗುನ್ನೆಗೆ ಬಳಸಿದ ಟೆಂಪೋ ಟ್ರಾಕ್ಷ ವಾಹನ ಸಂಖ್ಯೆ: ಕೆಎ - 30 /5390ನೇದನ್ನು ಕರ್ನಾಟಕ ಅರಣ್ಯ 
ಕಾಯಿದೆ 1963 ಸೆಕ್ಷನ್ 24 ,50, 62, 71A, 80 , 104D ಮತ್ತು ಕರ್ನಾಟಕ ಅರಣ್ಯ ನಿಯಮ 1969 ರ ನಿಯಮ144 ರ ನೇರ 

ಗಿದ್ದು , ನಿಯಮ 165 ಹಾಗೂ ಭಾರತೀಯ ದಂಡ ಸಂಹಿತಿ 34ರ ಅಡಿ ಶಿಕ್ಷಾರ್ಹ ಅಪರಾಧವಾಗಿರುತ್ತದೆ. ಜಪ್ತ ವಾಹನ ಮತ್ತು 
ಮುದ್ದೆಮಾಲನ್ನು ಪಂಚನಾಮೆ , ಸೀಜರ್ ರಿಪೋರ್ಟ ಮತ್ತು ಪ್ರಥಮ ಮಾಹಿತಿ ವರದಿ ಜೊತೆಗೆ ಮುಂದಿನ ಕ್ರಮಕ್ಕಾಗಿ ಈ ಪ್ರಾಧಿಕಾರದ ಮುಂದೆ 


೪೮೧೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೨೫ , ೨೦೧೪ 


ಭಾಗ ೩ 


ಹಾಜರುಪಡಿಸಿರುತ್ತಾರೆ. ಸದರ ಪ್ರಕರಣದ ಎಲ್ಲಾ ದಾಖಲೆಗಳನ್ನು ಪರಿಶೀಲಿಸಿ, ಖಾತ್ರಿಪಡಿಸಿ ಈ ಪ್ರಾಧಿಕಾರದ ಆದೇಶ ದಿನಾಂಕ 29 - 01- 2007 
ರಂದು ಸದರ ಜಪ್ತಪಡಿಸಿದ ವಾಹನ ಮತ್ತು ಸಾಗ ಸೀಸಂ ತುಂಡುಗಳನ್ನು ಸುರಕ್ಷತೆಗಾಗಿ ವಲಯ ಅರಣ್ಯಾಧಿಕಾರಿ, ಕಾರವಾರ ಇವರ ತಾಬಾದಲ್ಲಿ 

ವಹಿಸಿಕೊಡಲಾಯಿತು. 
2 . ಸದರ ಜಪ್ತ ವಾಹನದ ಕುರಿತು ಈ ಪ್ರಾಧಿಕಾರಕ್ಕೆ ವಾಹನ ಮಾಲೀಕರಾದ ಶ್ರೀ ದೇವಿದಾಸ ಗಣಪತಿ ನಾಯಕ, ಸಾ : ವಾಸರಕುದ್ರಿಗೆ, ತಾಲೂಕು: 

ಅಂಕೋಲಾ ಇವರು ಅವರ ತರ್ಫೆ ನ್ಯಾಯವಾದಿಗಳ ಮುಖಾಂತರ ದಿನಾಂಕ: 01 - 02 - 2007 ರಂದು ಆರ್‌ಸಿ ಪುಸ್ತಕದ ಛಾಯಾಪ್ರತಿಯೊಂದಿಗೆ 

ಅರ್ಜಿ ಸಲ್ಲಿಸಿ ವಾಹನ ಬಿಡುಗಡೆಗೆ ಕೋರಿಕೊಂಡಿರುತ್ತಾರೆ. 
3. ಈ ಪ್ರಾಧಿಕಾರದ ಆದೇಶ ದಿನಾಂಕ: 25 - 06 - 2007 ರಂದು ವಾಹನ ಮಾಲೀಕರಿಗೆ ಈ ಗುನ್ನೆಗೆ ಬಳಸಿದ ಟೆಂಪೋ ಟ್ರಾಕ್ ವಾಹನ ಸಂಖ್ಯೆ 

ಕೆಎ - 30/ 5390ನೇದನ್ನು ಅರ್ಜಿದಾರರಿಗೆ ಮಧ್ಯಂತರ ತಾಬಾ ಬಿಡುಗಡೆಗೊಳಿಸಲು ಅರ್ಜಿದಾರರು ಮಾಡಿದ ಮನವಿಯನ್ನು ತಿರಸ್ಕರಿಸಿದ್ದು 
ಇರುತ್ತದೆ. ತರುವಾಯ , ಸದರ ವಾಹನದ ಮಾಲೀಕರು ಮಾನ್ಯ ಜಿಲ್ಲಾ ಸೆಷನ್ ನ್ಯಾಯಾಲಯ , ಕಾರವಾರದಲ್ಲಿ ವಾಹನವನ್ನು ತಾತ್ಕಾಲಿಕವಾಗಿ 
ಬಿಡುಗಡೆಗೊಳಿಸಲು ಅರ್ಜಿ ಸಲ್ಲಿಸಿದ್ದು ಮಾನ್ಯ ಜಿಲ್ಲಾ ಸೆಷನ್ ನ್ಯಾಯಾಲಯ, ಕಾರವಾರ ರವರ ಆದೇಶ ಸಂಖ್ಯೆ : 103 /2007, ದಿನಾಂಕ : 31 
10 - 2007 ರ ಪ್ರಕಾರ ರೂ . 50000.00 ಬ್ಯಾಂಕ್ ಗ್ಯಾರಂಟಿಯನ್ನು ಹಾಜರುಪಡಿಸಿ ಮತ್ತು ಇನ್ನಿತರ ಶರತ್ತುಗಳಿಗೊಳಪಟ್ಟು ತಾತ್ಕಾಲಿಕವಾಗಿ 
ವಾಹನವನ್ನು ಬಿಡುಗಡೆಗೊಳಿಸಲು ಆದೇಶ ಮಾಡಿದ್ದು ಇರುತ್ತದೆ. ಆದರೆ, ವಾಹನ ಮಾಲೀಕರು ಬ್ಯಾಂಕ್ ಗ್ಯಾರಂಟಿ ಇತ್ಯಾದಿ ಯಾವುದನ್ನೂ 
ಈ ಪ್ರಾಧಿಕಾರಕ್ಕೆ ನೀಡದೇ ವಾಹನವನ್ನು ತಾತ್ಕಾಲಿಕವಾಗಿ ಬಿಡುಗಡೆಗೊಳಿಸಿಕೊಂಡಿದ್ದು ಇರುವದಿಲ್ಲ. 
ಈ ಪ್ರಕರಣದ ವಿಚಾರಣೆಗಾಗಿ ವಾಹನ ಮಾಲೀಕರಿಗೆ ಈ ನ್ಯಾಯಾಲಯದಿಂದ ದಿನಾಂಕ: 29 - 05 - 2007 , 17 - 10 - 2014 ರಂದು 
ಹಾಜರಾಗಲು ಮತ್ತು ಅವರ ಪರ ವಕಾಲತ್ ವಹಿಸಿದ ನ್ಯಾಯವಾದಿಗಳಿಗೂ ನೋಟೀಸು ಜಾರಿ ಮಾಡಿದ್ದು ಇರುತ್ತದೆ . ಆದರೆ , ದಿನಾಂಕ: 
17 - 10 - 2014ರ ವಿಚಾರಣೆಗೆ ವಾಹನ ಮಾಲೀಕರಾಗಲಿ ಅಥವಾ ಅವರ ಪರ ವಕೀಲರಾಗಲಿ ಹಾಜರಾಗಿದ್ದು ಇರುವದಿಲ್ಲ. 
ಜಫ್ತುಪಡಿಸಿದ ವಾಹನದ ಬಗ್ಗೆ ಮುಂದಿನ ಆದೇಶಕ್ಕಾಗಿ ಪ್ರಕರಣವನ್ನು ವಿಚಾರಣೆಗಾಗಿ ಕೈಗೆತ್ತಿಕೊಳ್ಳಲಾಯಿತು. ಅರ್ಜಿದಾರರು ಅಥವಾ ಅವರ ಪರ 
ವಕೀಲರು ಸಾಕ್ಷಿ ವಿಚಾರಣೆ ಕಾಲಕ್ಕೆ ಹಾಜರಾಗಿದ್ದು ಇರುವದಿಲ್ಲ. ಆದರೆ ಎದುರುದಾರರ ಪರವಾಗಿ ಸಹಾಯಕ ಅಭಿಯೋಗ ನಿರ್ದೇಶಕರು 
ವಿಚಾರಣೆಗೆ ಹಾಜರಾಗಿರುತ್ತಾರೆ. ಫಿರ್ಯಾದುದಾರ/ಎದುರುದಾರ ಪರವಾಗಿ ಸಹಾಯಕ ಅಭಿಯೋಗ ನಿರ್ದೇಶಕರು ಸಾಕ್ಷಿ ಹೇಳಿಕೆ ಪಿಡಬ್ಲ್ಯೂ 
-1 ರಿಂದ ಪಿಡಬ್ಲ್ಯೂ - 3 ರವರನ್ನು ವಿಚಾರಿಸಿರುತ್ತಾರೆ. 
ಪಿಡಬ್ಲ್ಯೂ -I: ಶ್ರೀ . ನವೀನ ಎಂ . ಶೆಟ್ಟಿ, ಅರಣ್ಯ ರಕ್ಷಕ, ಬೆಳಸೆ. 
ಪಿಡಬ್ಲ್ಯೂ -2: ಶ್ರೀ . ಬಲೀಂದ್ರ ಹನುಮಾ ಗೌಡ, ದಿನಗೂಲಿ ನೌಕರ, ಹೊನ್ನೆಬೈಲ್ 
ಪಿಡಬ್ಲ್ಯೂ -3: ಶ್ರೀ , ಪ್ರವೀಣ ರಾಮಚಂದ್ರ ನಾಯಕ, ವಲಯ ಅರಣ್ಯಾಧಿಕಾರಿ , ಹಟ್ಟಿಕೇರಿ ಡಿಪೋ . 
ನಿಶಾನೆ ಪಿ -1 ರಿಂದ ಪಿ - 6 ನ್ನು ಹಾಜರುಪಡಿಸಿರುತ್ತಾರೆ. 

ನಿಶಾನೆ ಪಿ - I: ಪಂಚನಾಮೆ 
ನಿಶಾನೆ ಪಿ - 2 & 3 : ವಾಹನದ ಛಾಯಾ ಚಿತ್ರ 
ನಿಶಾನೆ ಪಿ - 4: ಪ್ರಥಮ ಮಾಹಿತಿ ವರದಿ 
ನಿಶಾನೆ ಪಿ -5 : ಸೀಜರ್ ರಿಪೋಟ 

ನಿಶಾನೆ ಪಿ -6 : ವಿಚಾರಣಾ ವರದಿ. 
6. ಹಾಜರುಪಡಿಸಿದ ಎಲ್ಲಾ ಲಿಖಿತ ದಾಖಲೆಗಳು ಮತ್ತು ಹೇಳಿಕೆಗಳನ್ನು ಆಲಿಸಿ, ಪರಿಶೀಲಿಸಿದ ನಂತರ ಕೆಳಗಿನ ಪ್ರಶ್ನೆಗಳು ಉದ್ಭವಿಸುತ್ತವೆ . 

ಅ) ಈ ಪ್ರಕರಣದಲ್ಲಿ ಸರ್ಕಾರಿ ಸ್ವತ್ತುಗಳಾದ ಸಾಗ , ಸೀಸಂ, ಭರಣಗಿ ಮತ್ತು ಜಂಗ್ಲಿ ಜಾತಿಯ ನಗಗಳು 36 = 1.037 ಘ. ಮೀ . ಅಧಿಕೃತ 
* ಪಾಸ್ ಯಾ ಪರ್ಮಿಟ್ ಇಲ್ಲದೆ ಸಾಗಿಸುತ್ತಿದ್ದ ಬಗ್ಗೆ ಗುನ್ನೆ ದಾಖಲಾಗಿದೆಯೇ ? ಹಾಗೂ ಅದನ್ನು ಎದುರುದಾರರು 

ಸಾಬೀತುಪಡಿಸುತ್ತಾರೆಯೇ ? 
ಆ) ಈ ಮೇಲೆ ನಮೂದಿಸಿದ ಸಾಗ, ಸೀಸಂ, ಭರಣಗಿ ಮತ್ತು ಜಂಗ್ಲಿ ಜಾತಿಯ ನಗಗಳು ಕಳ್ಳ ಸಾಗಾಣಿಕೆ ಮಾಡುವಲ್ಲಿ ಟೆಂಪೋ ಟ್ರಾಕ್ಸ್ 
- ವಾಹನ ಸಂಖ್ಯೆ ಕೆಎ - 30 /5390 ಉಪಯೋಗ ಮಾಡಲಾಗಿದೆಯೇ ? ಹಾಗೂ ಅದನ್ನು ಎದುರುದಾರರು ಸಾಬೀತುಪಡಿಸುತ್ತಾರೆಯೇ ? 
ಇ) ಈ ವಾಹನವನ್ನು ಅರಣ್ಯ ಕಾಯಿದೆ 71ಎ ನಿಯಮದಡಿ ಮುಟ್ಟುಗೋಲು ಹಾಕಿಕೊಳ್ಳಬಹುದೇ ? 

ಮೇಲ್ಕಂಡ ಅಂಶಗಳಿಗೆ ಈ ಕೆಳಗಿನಂತೆ ಉತ್ತರಿಸುತ್ತೇನೆ. 
ಅಂಶ ನಂ . ( ಅ) -- ಹೌದು 
ಅಂಶ ನಂ . ( ಆ) - - ಹೌದು 

ಅಂಶ ನಂ . ( ಇ) - - ಹೌದು 
ಇದಕ್ಕೆ ಕಾರಣಗಳನ್ನು ಈ ಕೆಳಗಿನಂತೆ ವಿವರಿಸುತ್ತೇನೆ. 

ವಿಚಾರಣೆ ಕಾಲಕ್ಕೆ ನೀಡಲಾದ ಹೇಳಿಕೆಗಳು: 
ಅಂಶ ನಂ ( ಅ): 
ಪಿ. ಡಬ್ಲ್ಯೂ -1 ನಾನು 2005 ರಿಂದ ಈ ವರೆಗೆ ಅರಣ್ಯ ರಕ್ಷಕ ಬೆಳಸೆ ಅಂತಾ ಕೆಲಸ ಮಾಡುತ್ತಿದ್ದೇನೆ. ಈ ಪ್ರಕರಣ ದಾಖಲಾಗುವ ಕಾಲಕ್ಕೆ ಶಾಖಾ 

ಪ್ರವೀಣ ಆರ್. ನಾಯ್ಕ ಹಾಗೂ ಅಂಕೋಲಾ ವನಪಾಲಕರಾಗಿ ಶ್ರೀ . ವಿ . ಪಿ . ನಾಯ್ಕ ಇವರು ಕೆಲಸ ನಿರ್ವಹಿಸುತ್ತಿದ್ದರು. ದಿನಾಂಕ: 
27 - 01- 2007 ರಂದು ರಾತ್ರಿ 8.00ಘಂಟೆಗೆ ನಾನು ಹಾಗೂ ಪ್ರವೀಣ ನಾಯ್ಕ ಮತ್ತು ವಿ .ಪಿ . ನಾಯ್ಕ ಇವರು ಅಂಕೋಲಾ ವಲಯ ಕಚೇರಿಯಲ್ಲಿದ್ದಾಗ 
ಪ್ರವೀಣ ನಾಯ್ಕ ಇವರಿಗೆ ಅಗಸೂರು ಕಡೆಯಿಂದ ಅಂಕೋಲಾಕಡೆಗೆ ವಾಹನ ನಂ . ಕೆಎ -30 /5390ನೇದರಲ್ಲಿ ಅನಧಿಕೃತವಾಗಿ ಕಟ್ಟಿಗೆ ಸಾಗಾಣಿಕೆಯಾಗುತ್ತಿದೆ 
ಎಂಬ ಬಾ ಬಂದಿತು. ಕೂಡಲೇ ನಾವು ಕಚೇರಿಗೆ ಪಂಚರಾದ ಬಲೀಂದ್ರ ಗೌಡ ಹಾಗೂ ದಾಮೋದರ ಗೌಡ ಇವರಿಗೆ ಕರೆಯಿಸಿದೆವು. ಅವರಿಗೆ 


ಭಾಗ ೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೨೫ , ೨೦೧೪ 


೪೮೧೩ 


ವಿಷಯವನ್ನು ತಿಳಿಸಿ ಹಾಗೂ ವಲಯ ಅರಣ್ಯಾಧಿಕಾರಿಗಳಿಗೂ ವಿಷಯವನ್ನು ತಿಳಿಸಿ ಅವರ ನಿರ್ದೇಶನದ ಮೇರೆಗೆ ನಮ್ಮ ಇಲಾಖಾ ವಾಹನದಲ್ಲಿ ವಲಯ 
ಕಚೇರಿಯಿಂದ ಹೊರೆಟೆವು. ನಾವು ಎನ್. ಹೆಚ್ . ನಂ . 17 ರ ಮೇಲೆಕೋಡ್ಕಣಿ ಮೇಲಿಂದ ಅಗಸೂರು ಕಡೆಗೆ ಹೋಗುತ್ತಿರುವಾಗ ನಮಗೆ ಮಾಹಿತಿ ಬಂದ 
ವಾಹನ ನಂ . ಕೆಎ - 30/5390 ಟೆಂಪೋ ಟ್ರಾಕ್ ಬರುವದು ನಮಗೆ ದೂರದಲ್ಲಿ ಕಂಡು ಬಂದಿತು. ಅವರಿಗೆ ನಮ್ಮ ಇಲಾಖಾ ವಾಹನ ಎದುರಲ್ಲಿ ಕಂಡು 
ಬಂದ ಕೂಡಲೇ ಅವರು ವಾಹನವನ್ನು ಅಲ್ಲಿಯೇ ನಿಲ್ಲಿಸಿ ಅದರಲ್ಲಿದ್ದ ಇಬ್ಬರು ಓಡಿ ಹೋಗಿರುತ್ತಾರೆ. ನಂತರ ಪಂಚರ ಸಮಕ್ಷಮ ಪರಿಶೀಲಿಸಲಾಗಿ , 
ವಾಹನಕ್ಕೆ ತಾಡಪತ್ರಿಯನ್ನು ಹಾಕಲಾಗಿತ್ತು. ವಾಹನದಲ್ಲಿ ಕಟ್ಟಿಗೆ ತುಂಡುಗಳು ಇದ್ದದ್ದು ಕಂಡು ಪರಿಶೀಲಿಸಲಾಗಿ ಅದರಲ್ಲಿ ಸಾಗ , ಸೀಸಂ, ಭರಣಗಿ ಮತ್ತು 
ಜಂಗ್ಲಿ ಜಾತಿಯ ಒಟ್ಟೂ 36 ಕಟ್ಟಿಗೆ ತುಂಡುಗಳು ಇದ್ದು ಅದಕ್ಕೆ ಇಲಾಖೆಯ ಯಾವುದೇ ಛಪ್ಪಾ ವಗೈರೆ ಇರಲಿಲ್ಲ. ಒಟ್ಟೂ 36 ತುಂಡುಗಳ ಅಳತೆಯನ್ನು 
ನೋಡಲಾಗಿ ಒಟ್ಟೂ ಅಳತೆ 1.037 ಘ. ಮೀ . ಇತ್ತು. ಅನಧಿಕೃತವಾಗಿ ಕಳ್ಳ ಸಾಗಾಣಿಕೆ ಮೂಲಕ ಕಟ್ಟಿಗೆ ಸಾಗಾಟ ಮಾಡುತ್ತಿದ್ದದ್ದು ದೃಢಪಟ್ಟಿದ್ದರಿಂದ ಸ್ಥಳದಲ್ಲಿ 
ಪಂಚನಾಮೆ ಬರೆಯಲಾಯಿತು. ಅದೇ ಸ್ಥಳದಲ್ಲಿ ಪ್ರವೀಣ ನಾಯ್ಕ ರವರು ಪ್ರಥಮ ಮಾಹಿತಿ ವರದಿಯನ್ನು ಸಹ ದಾಖಲಿಸಿರುತ್ತಾರೆ. ಪಂಚನಾಮೆಯಡಿ 
ಸದರ ವಾಹನವನ್ನು ಹಾಗೂ ಕಟ್ಟಿಗೆ ತುಂಡುಗಳನ್ನು ಜಪ್ತಪಡಿಸಿಕೊಂಡಿರುವದಾಗಿ ಸದರ ವಾಹನದ ಹಾಗೂ ಕಟ್ಟಿಗೆ ತುಂಡುಗಳ ಫೋಟೊವನ್ನು ನೋಡಿ 
ಗುರುತಿಸುತ್ತೇನೆ. ಸಾಕ್ಷಿ ನೋಡಿ ಗುರುತಿಸಿದ ಪಂಚನಾಮೆಯನ್ನು ನಿ.ಪಿ -1, ಸಾಕ್ಷಿಯ ಸಹಿಯನ್ನು ನಿಪಿ-1ಎ ವಾಹನದ ಫೋಟೊಗಳನ್ನು ನಿ. ಪಿ-2 ಮತ್ತು 
3 ಎಂದು ಗುರುತಿಸಲಾಯಿತು. 
ಪಾಟಿ ಸವಾಲು : 
ಅರ್ಜಿದಾರರು ಹಾಗೂ ಅವರ ವಕೀಲರನ್ನು ಕರೆಯಲಾಗಿ ಅವರು ಹಾಜರಾಗಿದ್ದು ಇರುವದಿಲ್ಲ. ಕಾರಣ ಅರ್ಜಿದಾರರ ಪರ ಪಾಟಿ ಸವಾಲು ಇಲ್ಲವೆಂದು 
ಪರಿಗಣಿಸಲಾಯಿತು. 
ಪಿಡಬ್ಲೂ - 2 ದಿನಾಂಕ : 27 - 01 - 2007 ರಂದು ನಾನು ಹಾಗೂ ದಾಮೋದರ ಇವರು ಅಂಕೋಲಾಕ್ಕೆ ನಮ್ಮ ಸಂಬಂಧಿಕರ ಮನೆಗೆ ಹೋಗಿ ವಾಪಸ್ 
ಬರುತ್ತಿದೆವು. ಅಲ್ಲಿ ಅರಣ್ಯ ಇಲಾಖೆಯ ಅಧಿಕಾರಿಗಳು ತಮಗೆ ಒಂದು ಬಾ ಇದೆ ನೀವು ಪಂಚರಾಗಿ ಬರಬೇಕೆಂದು ಕೇಳಿಕೊಂಡ ಮೇರೆಗೆ ನಾವು ಅದಕ್ಕೆ 
ಒಪ್ಪಿದೆವು. ಅರಣ್ಯ ಇಲಾಖೆಯ ಅಧಿಕಾರಿಗಳು ಹಾಗೂ ನಾವು ಇಲಾಖೆಯ ವಾಹನದ ಮೇಲೆ ಎನ್.ಹೆಚ್. ನಂಬರ -17 ರಲ್ಲಿ ಕೋಡ್ಕಣಿಯಿಂದ ಅಗಸೂರು 
ಕಡೆಗೆ ಹೋಗುತ್ತಿರುವಾಗ ಎದುರಿನಿಂದ ಕೆಎ - 30 /5390 ಬಿಳಿ ಬಣ್ಣದ ಟೆಂಪೋ ಟ್ರಾಕ್ಟ್ ಬಂದಿದ್ದು ಅರಣ್ಯ ಇಲಾಖೆಯ ವಾಹನವನ್ನು ನೋಡಿ, ಅದರಲ್ಲಿದ್ದ 
ಆರೋಪಿತರು ವಾಹನವನ್ನು ಅಲ್ಲಿಯೇ ಬಿಟ್ಟು ಓಡಿ ಹೋಗಿರುತ್ತಾರೆ. ನಮ್ಮ ಸಮಕ್ಷಮ ಅವರು ವಾಹನವನ್ನು ಪರೀಕ್ಷಿಸಿ ನೋಡಲಾಗಿ ಅದರಲ್ಲಿ ಒಟ್ಟೂ 
ಸಾಗ, ಸೀಸಂ, ಭರಣಗಿ ಮತ್ತು ಜಂಗ್ಲಿ ಜಾತಿಯ 36 ಕಟ್ಟಿಗೆಯ ತುಂಡುಗಳಿದ್ದು ಅವುಗಳಿಗೆ ಇಲಾಖೆಯ ಯಾವುದೇ ಛಪ್ಪಾ ಇರಲಿಲ್ಲ. ಇವು ಕಳ್ಳತನದಿಂದ 
ಅನಧಿಕೃತವಾಗಿ ಸಾಗಾಟ ಮಾಡುತ್ತಿದ್ದ ಕಟ್ಟಿಗೆ ತುಂಡುಗಳು ಎಂದು ಖಾತ್ರಿಯಾಗಿ ಅವುಗಳ ಅಳತೆ ಮಾಡಲಾಗಿ ಒಟ್ಟೂ 36 = 1.037 ಘ . ಮೀ ಇತ್ತು. ಈ 
ಬಗ್ಗೆ ಸ್ಥಳದಲ್ಲಿ ಪಂಚನಾಮೆ ಮಾಡಿ ವಾಹನ ಹಾಗೂ ಕಟ್ಟಿಗೆಯನ್ನು ಸಿದ್ಧಪಡಿಸಿಕೊಂಡರು. ಪಂಚನಾಮೆಯನ್ನು ನೋಡಿ ಗುರುತಿಸಿದ್ದು ಅದನ್ನು ಈಗಾಗಲೇ 
ನಿ . ಪಿ - 1 ಎಂದು ಗುರುತಿಸಲಾಗಿದೆ. ಸಾಕ್ಷಿಯ ಸಹಿಯನ್ನು 1 - ಬಿ ಎಂದು ಗುರುತಿಸಲಾಯಿತು. ಜಪ್ತಪಡಿಸಿದ ವಾಹನದ ಫೋಟೊವನ್ನು ಸಾಕ್ಷಿ ನೋಡಿ 
ಗುರುತಿಸಿದ್ದು ಅದನ್ನು ಈಗಾಗಲೇ ನಿ. ಪಿ -2 ಮತ್ತು 3 ಎಂದು ಗುರುತಿಸಲಾಗಿದೆ. ನನ್ನ ಜೊತೆ ನಿಶಾನೆ ಪಿ - 1ಕ್ಕೆ ಪಂಚರಾಗಿ ದಾಮೋದರ ಹೊಕ್ಕಾ ಗೌಡ 
ಇತ ಸಹಿ ಮಾಡಿರುತ್ತಾರೆ. ನಿ. ಪಿ -1 ರ ವಿವರಣೆಗಳನ್ನು ನಾನು ಓದಿ ಸಹಿ ಮಾಡಿದ್ದು ಅವು ಸರಿಯಾಗಿರುತ್ತದೆ. ಸದರ ಗುನ್ನೆ ನಡೆದ ಸ್ಥಳದಲ್ಲಿ ನಮ್ಮ 
ಹೊರತಾಗಿ ಬೇರೆ ಯಾರೂ ಸಾರ್ವಜನಿಕರು ಇರಲಿಲ್ಲ. 
ಪಾಟಿ ಸವಾಲು : 
ಅರ್ಜಿದಾರರು ಹಾಗೂ ಅವರ ವಕೀಲರನ್ನು ಕರೆಯಲಾಗಿ ಅವರು ಹಾಜರಾಗಿದ್ದು ಇರುವದಿಲ್ಲ. ಕಾರಣ ಅರ್ಜಿದಾರರ ಪರ ಪಾಟಿ ಸವಾಲು ಇಲ್ಲವೆಂದು 
ಪರಿಗಣಿಸಲಾಯಿತು. 
ಪಿಡಬ್ಲೂ - 3: ನಾನು ಡಿಸೆಂಬರ್ - 2006 ರಿಂದ ಮಾರ್ಚ - 2007 ರವರೆಗೆ ನಾನು ಶಾಖಾ ವನಪಾಲಕ , ಶಿರೂರಿನ ಇನಚಾರ್ಜ ಆಗಿ ಕೆಲಸ ಮಾಡುತ್ತಿದ್ದೆ. 
ಈ ಪ್ರಕರಣ ದಾಖಲಾಗುವ ಕಾಲಕ್ಕೆ ಅರಣ್ಯ ರಕ್ಷಕ ಎಂತಾ ನವೀನ ಶೆಟ್ಟಿ ಹಾಗೂ ಅಂಕೋಲಾ ವನಪಾಲಕರಾಗಿ ಶ್ರೀ . ವಿ . ಪಿ . ನಾಯ್ಕ ಇವರು ಕೆಲಸ 
ನಿರ್ವಹಿಸುತ್ತಿದ್ದರು. ದಿನಾಂಕ: 27 - 01 - 2007 ರಂದು ರಾತ್ರಿ 8.00ಘಂಟೆಗೆ ನಾನು ಹಾಗೂ ನವೀನ ಶೆಟ್ಟಿ ಮತ್ತು ವಿ. ಪಿ. ನಾಯ್ಕ ಇವರು ಅಂಕೋಲಾ 
ವಲಯ ಕಚೇರಿಯಲ್ಲಿದ್ದಾಗ ನನಗೆ ಅಗಸೂರು ಕಡೆಯಿಂದ ಅಂಕೋಲಾ ಕಡೆಗೆ ವಾಹನ ನಂ . ಕೆಎ -30 /5390ನೇದರಲ್ಲಿ ಶ್ರೀ ದೇವಿದಾಸ ಗಣಪತಿ ನಾಯ್ಕ 
ರವರು ಅನಧಿಕೃತವಾಗಿ ಕಟ್ಟಿಗೆ ಸಾಗಾಣಿಕೆ ಮಾಡುತ್ತಿದ್ದಾರೆ ಎಂಬ ಬಾ ಬಂದಿತು. ಕೂಡಲೇ ನಾವು ಕಚೇರಿಗೆ ಪಂಚರಾದ ಬಲೀಂದ್ರ ಗೌಡ ಹಾಗೂ 
ದಾಮೋದರ ಗೌಡ ಇವರಿಗೆ ಕರೆಯಿಸಿದೆವು. ಅವರಿಗೆ ವಿಷಯವನ್ನು ತಿಳಿಸಿ ಹಾಗೂ ವಲಯ ಅರಣ್ಯಾಧಿಕಾರಿಗಳಿಗೂ ವಿಷಯವನ್ನು ತಿಳಿಸಿ ಅವರ 
ನಿರ್ದೇಶನದ ಮೇರೆಗೆ ನಮ್ಮ ಇಲಾಖಾ ವಾಹನದಲ್ಲಿ ವಲಯ ಕಚೇರಿಯಿಂದ ಹೊರಟೆವು. ನಾವು ಎನ್. ಹೆಚ್. ನಂ . 17 ರ ಮೇಲೆಕೋಡ್ಕಣಿ ಮೇಲಿಂದ 
ಅಗಸೂರು ಕಡೆಗೆ ಹೋಗುತ್ತಿರುವಾಗ ನಮಗೆ ಮಾಹಿತಿ ಬಂದ ವಾಹನ ನಂ . ಕೆಎ -30 /5390 ಟೆಂಪೋ ಟ್ರಾಕ್ಟ್ ಬರುವದು ನಮಗೆ ದೂರದಲ್ಲಿ ಕಂಡು 
ಬಂದಿತು. ಅವರಿಗೆ ನಮ್ಮ ಇಲಾಖಾ ವಾಹನ ಎದುರಲ್ಲಿ ಕಂಡು ಬಂದ ಕೂಡಲೇ ಅವರು ವಾಹನವನ್ನು ಅಲ್ಲಿಯೇ ನಿಲ್ಲಿಸಿ ಅದರಲ್ಲಿದ್ದ ಇಬ್ಬರು ಓಡಿ 
ಹೋಗಿರುತ್ತಾರೆ . ನಾವು ವಾಹನವನ್ನು ಇಳಿದು ಅವರಿಗೆ ಬೆನ್ನಟ್ಟಿದ್ದರೂ ಅವರು ಸಿಕ್ಕಿರುವದಿಲ್ಲ ಪರಾರಿಯಾಗಿರುತ್ತಾರೆ. ನಂತರ ನಾವು ವಾಹನದ ಹತ್ತಿರ 
ಬಂದು ಪಂಚರ ಸಮಕ್ಷಮ ಪರಿಶೀಲಿಸಲಾಗಿ, ವಾಹನಕ್ಕೆ ತಾಡಪತ್ರಿಯನ್ನು ಹಾಕಲಾಗಿತ್ತು. ವಾಹನದಲ್ಲಿ ಕಟ್ಟಿಗೆ ತುಂಡುಗಳು ಇದ್ದದ್ದು ಕಂಡು ಬಂದಿತು . 
ಕಟ್ಟಿಗೆ ತುಂಡುಗಳನ್ನು ಪರಿಶೀಲಿಸಲಾಗಿ ಅದರಲ್ಲಿ ಒಟ್ಟೂ 36 ತುಂಡುಗಳು ಇದ್ದದ್ದು ಕಂಡು ಬಂದಿರುತ್ತದೆ. ಅನಧಿಕೃತವಾಗಿ ಕಳ್ಳ ಸಾಗಾಣಿಕೆ ಮೂಲಕ 

ತಿದ್ದದ್ದು ದೃಢಪಟ್ಟಿದ್ದರಿಂದ ಸ್ಥಳದಲ್ಲಿ ಪ್ರಥಮ ಮಾಹಿತಿ ವರದಿ ಹಾಗೂ ಪಂಚನಾಮೆಯನ್ನು ದಾಖಲಿಸಿಕೊಳ್ಳಲಾಯಿತು. ಸದರ 
ವಾಹನದ ಹಾಗೂ ಕಟ್ಟಿಗೆ ತುಂಡುಗಳ ಫೋಟೊವನ್ನು ನೋಡಿದರೆ ಗುರುತಿಸುತ್ತೇನೆ. ಸಾಕ್ಷಿ ನೋಡಿ ಗುರುತಿಸಿದ ಪಂಚನಾಮೆಯನ್ನು ನಿ . ಪಿ - 1 ಎಂತಾ 
ಈಗಾಗಲೇ ಗುರುತಿಸಲಾಗಿದ್ದು, ಸಾಕ್ಷಿಯ ಸಹಿಯನ್ನು ನಿಪಿ- 1ಸಿ ಎಂದು ಗುರುತಿಸಲಾಯಿತು. ವಾಹನದ ಫೋಟೊಗಳನ್ನು ಸಾಕ್ಷಿ ನೋಡಿ ಗುರುತಿಸಿದ್ದು 
ಅದನ್ನು ಈಗಾಗಲೇ ನಿ. ಪಿ -2 ಮತ್ತು 3 ಎಂದು ಗುರುತಿಸಲಾಗಿದೆ. ಪ್ರ. ವಾ ವರದಿಯನ್ನು ನಿಶಾನೆ ಪಿ - 4 ಹಾಗೂ ಸಾಕ್ಷಿ ಸಹಿಯನ್ನು ನಿಪಿ - 4ಎ ಎಂದು 
ಗುರುತಿಸಲಾಯಿತು. 
ಪಾಟಿ ಸವಾಲು : 


ಅರ್ಜಿದಾರರು ಹಾಗೂ ಅವರ ವಕೀಲರನ್ನು ಕರೆಯಲಾಗಿ ಅವರು ಹಾಜರಾಗಿದುದ ಇರುವದಿಲ್ಲ. ಕಾರಣ ಅರ್ಜಿದಾರರ ಪರ ಪಾಟೀ ಸವಾಲು ಇಲ್ಲವೆಂದು 
ಪರಿಗಣಿಸಲಾಯಿತು. 


೪೮೧೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಡಿಸೆಂಬರ್ ೨೫ , ೨೦೧೪ 


ಭಾಗ ೩ 


ಅಂಶ ನಂ . ( ಆ ): 

ದಿನಾಂಕ: 27 - 01 - 2007 ರಂದು ರಾತ್ರಿ 8 .20 ಘಂಟೆ ಸುಮಾರಿಗೆ ಅಂಕೋಲಾ ತಾಲೂಕಿನ ರಾಷ್ಟ್ರೀಯ ಹೆದ್ದಾರಿ 17 ರಿಂದ ಅಗಸೂರು 
ಗ್ರಾಮದ ಕಡೆಗೆ ಕೋಡ್ಕಣಿಯಿಂದ ಹಾದು ಹೋದ ರಸ್ತೆಯ ಮುಖಾಂತರ ಟೆಂಪೋ ಟ್ಯಾಕ್ಸ್ ವಾಹನ ಸಂಖ್ಯೆ : ಕೆಎ - 30 /5390 ನೇದರಲ್ಲಿ 
ಅಕ್ರಮವಾಗಿ ಜಂಗ್ಲಿ ಸಾಗ ಮರಗಳ ನಗಗಳನ್ನು ಸಾಗಾಣಿಕೆ ಮಾಡಲಾಗುತ್ತದೆ ಎಂಬ ಖಚಿತ ಬಾತ್ಮಿ ಆಧರಿಸಿ, ಸದರ ಸ್ಥಳಕ್ಕೆ ಇಲಾಖಾ 
ವಾಹನದಲ್ಲಿ ಹೋಗುತ್ತಿರುವಾಗ ಸದರ ವಾಹನದಲ್ಲಿ ಮಾಲನ್ನು ತುಂಬಿಕೊಂಡು ಹೋಗುತ್ತಿರುವ ದೇವಿದಾಸ ಗಣಪತಿ ನಾಯಕ, ಸಾ : 
ವಾಸರಕುದ್ರಿಗೆ, ತಾಲೂಕು: ಅಂಕೋಲಾ ಮತ್ತು ಅವರ ಸಂಗಡಿಗ ಇಲಾಖಾ ವಾಹನ ಕಂಡ ಕೂಡಲೇ ವಾಹನ ನಿಲ್ಲಿಸಿ ತಕ್ಷಣ 
ಪರಾರಿಯಾಗಿರುತ್ತಾರೆ . ಸದರಿ ವಾಹನದಲ್ಲಿ ಸಾಗ, ಸೀಸಂ, ಭರಣಗಿ ಮತ್ತು ಜಂಗ್ಲಿ ಜಾತಿಯ ಒಟ್ಟೂ 36 ನಗಗಳಿಗೆ 1.037 ಘ. ಮೀ . ಮಾಲು 
ಇದ್ದು ಯಾವುದೇ ಇಲಾಖಾ ಛಪ್ಪಾ ವಗೈರೆ ಗುರುತು ಕಂಡು ಬರಲಿಲ್ಲ. ಕಾರಣ ಇದು ಅನಧಿಕೃತ ಮಾಲು ಎಂದು ಖಚಿತಪಡಿಸಿಕೊಂಡು 
ಅವುಗಳಿಗೆ ಯಾವುದೇ ಅಧಿಕೃತ ಪಾಸ್/ ಪರ್ಮಿಟ್ ಇಲ್ಲದೇ ಇರುವದು ಮತ್ತು ಇಲಾಖೆಯ ಯಾವುದೇ ಛಪ್ಪಾ ಮೊಹರು ವಗೈರೆ ಇಲ್ಲದೇ 
ಇರುವದು ಕಂಡು ಬಂದಿರುವದರಿಂದ ಸ್ಥಳದಲ್ಲಿ ಪಂಚರ ಸಮಕ್ಷಮ ಪಂಚನಾಮೆಯಿಂದ ಸಾಗ , ಸೀಸಂ, ಭರಣಗಿ ಮತ್ತು ಜಂಗ್ಲಿ ಜಾತಿಯ 
ನಗಗಳು 36 = 1.037 ಘ . ಮೀ . ಮ್ಹಾಲನ್ನು ಹಾಗೂ ಗುನ್ನೆಗೆ ಬಳಸಿದ ವಾಹನ ಸಂಖ್ಯೆ: ಕೆಎ - 30 /5390 ಟೆಂಪೋ ಟ್ರಾಕ್ಸ್ ವಾಹನವನ್ನು 
ಜಫ್ತಪಡಿಸಿಕೊಂಡಿದ್ದು ಇರುತ್ತದೆ. ಸದರ ವಾಹನವು ಗುನ್ನೆಯಲ್ಲಿ ಬಳಸಿಕೊಂಡಿರುವ ಬಗ್ಗೆ ಅದನ್ನು ( ನಿ. ಪಿ - 1 ರಿಂದ ನಿ. ಪಿ - 6) ದಾಖಲಾಗಿದೆ. 
ವಿಚಾರಣೆ ಕಾಲಕ್ಕೆ ಅರ್ಜಿದಾರರು ಅಥವಾ ಅವರ ಪರ ವಕೀಲರು ಹಾಜರಾಗಿದ್ದು ಇರುವದಿಲ್ಲ. ಆದರೆ, ಸರ್ಕಾರದ ಪರ ಸಹಾಯಕ 
ಅಭಿಯೋಗ ನಿರ್ದೇಶಕರು ಸಾಕ್ಷಿ ವಿಚಾರಣೆಯನ್ನು ಕೈಗೊಂಡಿದ್ದು ಪಿಡಬ್ಲ್ಯೂ - 1 ರಿಂದ ಪಿಡಬ್ಲ್ಯೂ - 3 ಇವರು ನೀಡಿದ ಹೇಳಿಕೆಯು ಕೂಡ 

ಸದರ ಟೆಂಪೋ ಟ್ರಾಕ್ಷ ವಾಹನ ಮತ್ತು ಮುದ್ದೆ ಮಾಲನ್ನು ಅರಣ್ಯ ಕಳ್ಳ ಸಾಗಾಣಿಕೆಯ ಅಪರಾಧದಲ್ಲಿ ಬಳಸಿಕೊಂಡಿದ್ದು ಖಚಿತಪಡಿಸುತ್ತದೆ. 
ಅಂಶ ನಂ . ( ): 

ಈ ಪ್ರಕರಣದಲ್ಲಿ ಮಾನ್ಯ ಸಹಾಯಕ ಅಭಿಯೋಗ ನಿರ್ದೇಶಕರು ಈ ಪ್ರಕರಣದ ಗುನ್ನೆ ದಾಖಲಿಸಿದ ಹಾಗೂ ಸಾಕ್ಷಿಗಳ ವಿಚಾರಣೆಯಿಂದ 
ಹೇಳಿಕೆಯನ್ನು ದಾಖಲು ಮಾಡಿಕೊಳ್ಳಲಾಗಿದ್ದು, ಸದರ ಅರ್ಜಿದಾರನಾಗಲಿ ಅಥವಾ ಅವರ ಪರ ವಕಾಲತ್‌ವಹಿಸಿದ ನ್ಯಾಯವಾದಿಗಳಾಗಲಿ ಹಾಜರಾಗಿದ್ದು 
ಇರುವದಿಲ್ಲ. ಇದರಿಂದ ಅವರ ಪರವಾಗಿ ಯಾವುದೇ ದಾಖಲೆ/ ಸಾಕ್ಷಿ ಪುರಾವೆಗಳನ್ನು ಒದಗಿಸುವಲ್ಲಿ ವಿಫಲರಾಗಿರುತ್ತಾರೆ . ಮುಂದುವರಿದು ಸಹಾಯಕ 
ಅಭಿಯೋಗ ನಿರ್ದೇಶಕರು ತಮ್ಮ ವಾದ ಪುಷ್ಟಿಕರಿಸಲು ಮಾನ್ಯ ಸರ್ವೋಚ್ಛ ನ್ಯಾಯಾಲಯದ ತೀರ್ಪು 2009 ( 1) Crime Page 25 ಇದನ್ನು ನೀಡಿರುತ್ತಾರೆ 
ಮತ್ತು ಸಹಾಯಕ ಅಭಿಯೋಗ ನಿರ್ದೇಶಕರು ಹಾಜರುಪಡಿಸಿದ ಮಾನ್ಯ ಸರ್ವೋಚ್ಚ ನ್ಯಾಯಾಲಯದ ತೀರ್ಪು ನೋಡಲಾಗಿ ಯಾವುದೇ ವಾಹನವು 
ಅರಣ್ಯ ಉತ್ಪನ್ನಗಳ ಅನಧಿಕೃತ ಸಾಗಾಟ ಮಾಡಲು ಬಳಸಿದ್ದಲ್ಲಿ ಅದು Deforestation ಆಗಲು ಕಾರಣವಾಗುತ್ತದೆ ಎಂದು ಭಾವಿಸಬೇಕು ಹಾಗೂ ಇದು 
ನೈಸರ್ಗಿಕ ಅಸಮತೋಲನಕ್ಕೆ ಕಾರಣವಾಗುತ್ತದೆ. ಅರಣ್ಯ ಕಾಪಾಡುವದು ಇಲಾಖೆಯ ಕರ್ತವ್ಯವಾಗಿದ್ದು ಅನಧಿಕೃತವಾಗಿ ವಾಹನವನ್ನು ಮರಗಳ ಸಾಗಾಟಕ್ಕೆ 
ಬಳಸಿದರೆ ಬಹಿರಂಗ ಹರಾಜು ಮಾಡಬಹುದೆಂದು ಆದೇಶ ಮಾಡಿದ್ದು ಇರುತ್ತದೆ. ಆದ್ದರಿಂದ ಪರ ಹಾಗೂ ಅರ್ಜಿದಾರರ ಪರ ದಾಖಲೆಗಳನ್ನು , 
ಸಾಕ್ಷಿಗಳ ಹೇಳಿಕೆಗಳನ್ನು ಪರಿಶೀಲಿಸಲಾಗಿ, ವಾಹನ ಸಂಖ್ಯೆ : ಕೆಎ - 30/5390 ಟೆಂಪೋ ಟ್ರಾಕ್ಟ್ ಇದು ದಿನಾಂಕ: 27 - 01 -2007 ರಂದು ಪ್ರಥಮ ಮಾಹಿತಿ 
ಸಂಖ್ಯೆ : 12 /2006 - 07, ದಿನಾಂಕ: 27 - 01 - 2007 ರನ್ವಯ ದಾಖಲಾದ ಗುನ್ನೆಯಲ್ಲಿ ಅನಧಿಕೃತವಾಗಿ ಸಾಗ, ಸೀಸಂ, ಭರಣಗಿ ಮತ್ತು ಜಂಗ್ಲಿ ಜಾತಿಯ 
ನಗಗಳು 36 =1.037 ಘ . ಮೀ . ಕಳ್ಳ ಸಾಗಾಣಿಕೆ ಮಾಡುವಲ್ಲಿ ತೊಡಗಿಸಿಕೊಂಡಿದ್ದು ದೃಢಪಟ್ಟಿರುವದರಿಂದ ಕರ್ನಾಟಕ ಅರಣ್ಯ ಕಾಯಿದೆ 71 ( ಎ) ರಡಿಯಲ್ಲಿ 
ಮುಟ್ಟುಗೋಲು ಹಾಕಿಕೊಳ್ಳಬೇಕೆನ್ನುವ ಅಂಶವು ಮನದಟ್ಟಾಗಿದೆ. 
ಆದ್ದರಿಂದ ಈ ಕೆಳಗಿನಂತೆ ಆದೇಶ: 

ಆದೇಶ: 
ಮೇಲ್ಕಾಣಿಸಿದ ಎಲ್ಲಾ ಅಂಶಗಳನ್ನು ಪರಿಗಣಿಸಿ ಟಿ.ಹೀರಾಲಾಲ್, ಭಾ . ಅ. ಸೇ ., ಅಧಿಕಾರಿಯುತ ಅಧಿಕಾರಿ ಹಾಗೂ ಉಪ ಅರಣ್ಯ 
ಸಂರಕ್ಷಣಾಧಿಕಾರಿ, ಕಾರವಾರ ವಿಭಾಗ, ಕಾರವಾರ ಆದ ನಾನು ಈ ಮೂಲಕ ಆದೇಶಿಸುವದೇನೆಂದರೆ ಈ ಗುನ್ನೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕರ್ನಾಟಕ 
ಅರಣ್ಯ ಕಾಯಿದೆ 1963ರ ಅನುಚ್ಛೇದ 71 ( ಎ ) ಈ ತಾರೀಖಿನ ವರೆಗೆ ಆದ ತಿದ್ದುಪಡಿ ಪ್ರಕಾರ ವಾಹನ ಸಂಖ್ಯೆ : ಕೆಎ - 30 /5390 ಟೆಂಪೋ ಟ್ರಾಕ್ಸ್ ಮತ್ತು 
ಅದರಲ್ಲಿದ್ದ ಸಾಗ , ಸೀಸಂ, ಭರಣಗಿ ಮತ್ತು ಜಂಗ್ಲಿ ಜಾತಿಯ ನಗಗಳು 36 = 1.037 ಘ. ಮೀ . ನ್ನು ಈ ಮೂಲಕ ಸರ್ಕಾರಕ್ಕೆ ಮುಟ್ಟುಗೋಲು 
ಹಾಕಿಕೊಂಡಿರುತ್ತೇನೆ. 
ವಾಹನದ ವಿವರ: 
1) ನೋಂದಣಿ ಸಂಖ್ಯೆ 

KA -30/ 5390 
2) ಇಂಜಿನ್ ನಂಬರ 

D14004455 
3) ಚಾಸಿ ನಂಬರ | 

T57006103D02 
4) ವಾಹನದ ಮಾದರಿ : ಟೆಂಪೋ ಟ್ರಾಕ್ಸ್ ( ನಾಲ್ಕು ಗಾಲಿ) 
ಈ ಆದೇಶವನ್ನು ಹೊರಡಿಸಿದ 30 ದಿನಗಳ ಅವಧಿಯಲ್ಲಿ ಮೇಲ್ಮನವಿಯನ್ನು ಸಲ್ಲಿಸದೇ ಇದ್ದಲ್ಲಿ ಇದೇ ಅಂತಿಮ ಆದೇಶವಾಗಿರುತ್ತದೆ. ಈ 
ಆದೇಶವನ್ನು ಈ ಹೊತ್ತಿನ ದಿನಾಂಕ :14 - 11 -2014 ರಂದು ಈ ನ್ಯಾಯಾಲಯದಲ್ಲಿ ಮೊಹರು ಹಾಕಿ ನನ್ನ ಸಹಿಯೊಂದಿಗೆ ಬಿಡುಗಡೆ ಮಾಡಿರುತ್ತೇನೆ. 

ಟಿ.ಹೀರಾಲಾಲ್ , ಭಾ . ಅ. ಸೇ . 
PR , 1037 

ಅಧಿಕಾರಿಯುತ ಅಧಿಕಾರಿ ಹಾಗೂ 
SC , 5 

ಉಪ ಅರಣ್ಯ ಸಂರಕ್ಷಣಾಧಿಕಾರಿ , ಕಾರವಾರ ವಿಭಾಗ , ಕಾರವಾರ. 


ಭಾಗ ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೨೫ , ೨೦೧೪ 

೪೮೧೫ 
ಅಧಿಕಾರಿಯುತ ಅಧಿಕಾರಿ ಹಾಗೂ ಉಪ ಅರಣ್ಯ ಸಂರಕ್ಷಣಾಧಿಕಾರಿ, ಕಾರವಾರ ವಿಭಾಗ, ಕಾರವಾರ ಇವರ ನ್ಯಾಯಾಲಯ 
IN THE COURT OF AUTHORISED OFFICER AND DEPUTY CONSERVATOR OF FORESTS, KARWAR DIVISION , KARWAR 

ಕ್ರ. ಸಂ :ಎಸ್ / ಎಫ್ಓಸಿ/ ವಿವ- 10 / 2007 - 08 , ಕಾರವಾರ, ದಿನಾಂಕ:14 - 11 - 2014 , 
ಉಪಸ್ಥಿತರು: ಶ್ರೀ . ಟಿ. ಹೀರಾಲಾಲ್ , ಭಾ . ಅ.ಸೇ ., ಅಧಿಕಾರಿಯುತ ಅಧಿಕಾರಿ ಹಾಗೂ ಉಪ ಅರಣ್ಯ 

ಸಂರಕ್ಷಣಾಧಿಕಾರಿ, ಕಾರವಾರ ವಿಭಾಗ, ಕಾರವಾರ. 


1. 


ಫಿರ್ಯಾದುದಾರರು: 

ವಿರುದ್ದ ಅರ್ಜಿದಾರರು : 
ವಲಯ ಅರಣ್ಯಾಧಿಕಾರಿ , ರಾಮನಗುಳಿ 
( ಸರ್ಕಾರದ ಪರವಾಗಿ ಸಹಾಯಕ ಅಭಿಯೋಗ 

ನಿರ್ದೇಶಕರು ಉ .ಕನ್ನಡ ಕಾರವಾರ) 
ಪ್ರಸ್ತಾವನೆ: 

ವಲಯ ಅರಣ್ಯಾಧಿಕಾರಿ , ರಾಮನಗುಳಿ ಇವರು ಈ ಪ್ರಾಧಿಕಾರಕ್ಕೆ ದಿನಾಂಕ: 05 -12 - 2007 ರಂದು ವರದಿ ಸಲ್ಲಿಸುತ್ತಾ ದಿನಾಂಕ: 05 -12 
2007 ರಂದು ಅಜಮಾಸು ಬೆಳಿಗ್ಗೆ 5 .30 ಘಂಟೆ ಸುಮಾರಿಗೆ ನಮ್ಮ ಸಿಬ್ಬಂದಿಗಳಾದ ಶ್ರೀ ಶ್ರೀನಿವಾಸ ಉಮೇಶ ನಾಯ್ಕ , ಅರಣ್ಯ ರಕ್ಷಕ ಹಳವಳ್ಳಿ , 
ಶ್ರೀ . ವೆಂಕಟೇಶ ಪುಟ್ಟಾ ಗೌಡ, ಅರಣ್ಯರಕ್ಷಕ , ಶೇವಕಾರ ಇವರು ಸರ್ಕಾರಿ ವಾಹನ ಸಂಖ್ಯೆ: ಕೆಎ - 01/ ಜಿ -1288ನೇದರಲ್ಲಿ ಕೊಡ್ಡಗದ್ದಾ ಬ್ಲಾಕ್ 
ನಂ . XXIV -19ನೇದರ ಕಾಯ್ದಿಟ್ಟ ಅರಣ್ಯ ಪ್ರದೇಶದಲ್ಲಿಯ ಸಮೀಪದಲ್ಲಿ ಹಾದು ಹೋದ ರಾಷ್ಟ್ರೀಯ ಹೆದ್ದಾರಿ 63ರಲ್ಲಿ ಗಸ್ತು ತಿರುಗುವಾಗ ಒಂದು 
ವಾಹನವು ಅರಣ್ಯ ಪ್ರದೇಶದಿಂದ ಹೆದ್ದಾರಿ ಕಡೆಗೆ ಬರುತ್ತಿರುವದು ಕಂಡು, ಸಿಬ್ಬಂದಿಗಳು ತಮ್ಮ ವಾಹನದಿಂದ ಕೆಳಗಿಳಿದು ವಾಹನದ ಹತ್ತಿರ 
ಹೋಗುತಿದ್ದಂತೆ ಸದರ ವಾಹನದಲ್ಲಿದ್ದ 2ಜನ ವ್ಯಕ್ತಿಗಳು ವಾಹನದ ಎರಡೂ ಬದಿಯ ಕದವನ್ನು ತಕ್ಷಣ ತೆಗೆದು ಜಿಗಿದು ಓಡಿ ಹೋಗಿರುತ್ತಾರೆ 
ನಂತರ ಸಿಬ್ಬಂದಿಗಳು ಹೋಗಿ ವಾಹನವನ್ನು ನೋಡಿದಾಗ ತಾಡಪತ್ರಿ ಕಟ್ಟಿದ್ದು ಮೇಲೆ ಹತ್ತಿ ನೋಡಿದಲ್ಲಿ ಹಲವಾರು ತುಂಡುಗಳಿರುವದನ್ನು 
ಕಂಡು ಅದನ್ನು ಪರಿಶೀಲಿಸಲಾಗಿ ಸಾಗವಾನಿ ಜಾತಿಯದು ಎಂದು ಖಾತ್ರಿಪಡಿಸಿಕೊಂಡಿದ್ದು ಇರುತ್ತದೆ. ಸದರ ವಾಹನ ಚಲಿಸಿದ ಗುರ್ತುನ್ನು 
ಹಿಂಭಾಲಿಸಿದಾಗ ಅಲ್ಲಿಯೇ ಹತ್ತಿರದಲ್ಲಿ ಸಾಗವಾನಿ ಜಾತಿಯ 15 ಮರಗಳು ಕಡಿದ ಬಗ್ಗೆ ಬುಡಚಿಗಳು ಕಂಡು ಬಂದಂತೆ, ಸಿಬ್ಬಂದಿಗಳು ನಮ್ಮ 
ಸಮಕ್ಷಮ ಬುಡಚಿಗಳ ಮೇಲೆ ಹಾಗೂ ವಾಹನದಲ್ಲಿ ಹೇರಲಾದ ತುಂಡುಗಳ ಮೇಲೆ ಇಲಾಖಾ ಟಿ. ನಿಶಾನೆ ಹೊಡೆದು, ಇಲಾಖಾಪರ ಜಪ್ತ 
ಮಾಡಿಕೊಳ್ಳಲಾಯಿತು. ಸದರ ವಾಹನದಲ್ಲಿ ಹೇರಲಾದ ತುಂಡುಗಳ ಮತ್ತು ಬುಡಚಿಗಳ ಅಳತೆ 44 = 3.941 ಘ. ಮೀ ಆಗಿದ್ದು ಸದರ ವೇಳೆಯಲ್ಲಿ 
ಗುನ್ನೆ ನಡೆದ ಸ್ಥಳದಲ್ಲಿ ಸಾರ್ವಜನಿಕರು ಇರದೇ ಇರುವ ಕಾರಣ ಇಲಾಖಾ ಸಿಬ್ಬಂದಿಗಳನ್ನು ಪಂಚರನ್ನಾಗಿಸಿ ಪ್ರಥಮ ಮಾಹಿತಿ ವರದಿ ಮತ್ತು 
ಪಂಚನಾಮೆಯನ್ನು ಬರೆದಿದ್ದು ಇರುತ್ತದೆ. ಇದು ಅನಧಿಕೃತ ಮಾಲು ಎಂದು ಖಚಿತಪಡಿಸಿಕೊಂಡು ಶಾಖಾ ವನಪಾಲಕ, ರಾಮನಗುಳಿ ಇವರು 
ತಮ್ಮ ಪ್ರಥಮ ಮಾಹಿತಿ ವರದಿ ಸಂಖ್ಯೆ: 08 /2007 - 08, ದಿನಾಂಕ: 05 - 12 - 2007 ರಂತೆ ಗುನ್ನೆ ದಾಖಲಿಸಿ, ಆರೋಪಿ 
ನಾಪತ್ತೆಯಾಗಿರುವದರಿಂದ ಜಫ್ತಪಡಿಸಲಾದ ಸಾಗ ನಗಗಳು 44 = 3.941 ಘ . ಮೀ . ಮ್ಹಾಲನ್ನು ಹಾಗೂ ಗುನ್ನೆಗೆ ಬಳಸಿದ ವಾಹನ ಸಂಖ್ಯೆ : ಕೆಎ 
30 /7451 ಟಾಟಾ ಮಿನಿಲಾರಿ ವಾಹನವನ್ನು ಕರ್ನಾಟಕ ಅರಣ್ಯ ಕಾಯಿದೆ 1963 ಸೆಕ್ಷನ್ 24 ( e),50, 62 , 71A, 80, 104D ಮತ್ತು 
ಕರ್ನಾಟಕ ಅರಣ್ಯ ನಿಯಮ 1969 ರ ನಿಯಮ 144 ರ ನೇರ ಉಲ್ಲಂಘನೆಯಾಗಿದ್ದು, ನಿಯಮ 165 ಹಾಗೂ ಭಾರತೀಯ ದಂಡ ಸಂಹಿತಿ 
34ರ ಅಡಿ ಶಿಕ್ಷಾರ್ಹ ಅಪರಾಧವಾಗಿರುತ್ತದೆ. ಜಪ್ತ ವಾಹನ ಮತ್ತು ಮುದ್ದೆಮಾಲನ್ನು ಪಂಚನಾಮೆ , ಸೀಜರ್ ರಿಪೋರ್ಟ ಮತ್ತು ಪ್ರಥಮ 
ಮಾಹಿತಿ ವರದಿ ಜೊತೆಗೆ ಮುಂದಿನ ಕ್ರಮಕ್ಕಾಗಿ ಈ ಪ್ರಾಧಿಕಾರದ ಮುಂದೆ ಹಾಜರುಪಡಿಸಿರುತ್ತಾರೆ. ಸದರ ಪ್ರಕರಣದ ಎಲ್ಲಾ ದಾಖಲೆಗಳನ್ನು 
ಪರಿಶೀಲಿಸಿ , ಖಾತ್ರಿಪಡಿಸಿ ಈ ಪ್ರಾಧಿಕಾರದ ಆದೇಶ ದಿನಾಂಕ: 07 -12 - 2007 ರಂದು ಸದರ ಜಫ್ತಪಡಿಸಿದ ವಾಹನ ಮತ್ತು ಸಾಗ , 
ತುಂಡುಗಳನ್ನು ಸುರಕ್ಷತೆಗಾಗಿ ವಲಯ ಅರಣ್ಯಾಧಿಕಾರಿ, ಕಾರವಾರ ಇವರ ತಾಬಾದಲ್ಲಿ ವಹಿಸಿಕೊಡಲಾಯಿತು. 
ಸದರ ಜಪ್ತ ವಾಹನದ ಮಾಲೀಕತ್ವದ ಕುರಿತು ಪ್ರಾದೇಶಿಕ ಸಾರಿಗೆ ಅಧಿಕಾರಿ , ಕಾರವಾರ ಇವರಿಗೆ ಈ ಪ್ರಾಧಿಕಾರದ ಪತ್ರ ದಿನಾಂಕ: 29 - 03 
2008 ರಂದು ಜಪ್ತ ವಾಹನದ ಮಾಲೀಕತ್ವದ ವಿವರವನ್ನು ನೀಡಲು ಕೋರಲಾಗಿರುತ್ತದೆ. ಪ್ರಾದೇಶಿಕ ಸಾರಿಗೆ ಅಧಿಕಾರಿ , ಕಾರವಾರ ಇವರು ಈ 
ಪ್ರಾಧಿಕಾರಕ್ಕೆ ದಿನಾಂಕ: 03 - 04 - 2008 ರಂದು ವರದಿ ನೀಡಿರುತ್ತಾರೆ . ಸದರ ವರದಿಯನ್ನು ಆಧರಿಸಿ ವಾಹನ ಮಾಲೀಕರೆಂದು ತಿಳಿದು 
ಬಂದಿರುವ ಶ್ರೀ . ಉಮೇಶ ಬುದಿಯಾ ನಾಯ್ಕ , ಸಾ : ಸುಂಕಸಾಳ, ಡೋಂಗ್ರಿ, ತಾಲೂಕು: ಅಂಕೋಲಾ ಇವರಿಗೆ ಈ ಪ್ರಾಧಿಕಾರದಿಂದ ದಿನಾಂಕ: 
02 -05 -2008 ರಂದು ನೋಟೀಸು ಜಾರಿಗೊಳಿಸಿ 07 ದಿವಸದೊಳಗಾಗಿ ಅವರ ತರ್ಫೆ ವಕೀಲರ ಮುಖಾಂತರ ಈ ಪ್ರಾಧಿಕಾರಕ್ಕೆ ಉತ್ತರ 
ನೀಡಲು ತಿಳಿಸಲಾಗಿತ್ತು. ಆದರೆ, ಶ್ರೀ . ಉಮೇಶ ಬುದಿಯಾ ನಾಯ್ಕ , ಸಾ : ಸುಂಕಸಾಳ, ಡೋಂಗ್ರಿ ಇವರು ದಿನಾಂಕ: 12 - 05 -2008 ರಂದು 
ಈ ಪ್ರಾಧಿಕಾರಕ್ಕೆ ಅರ್ಜಿಯನ್ನು ನೀಡಿ ಈ ಗುನ್ನೆಯಲ್ಲಿ ಬಳಸಿದ ಟಾಟಾ ಮಿನಿಲಾರಿ ಸಂಖ್ಯೆ; ಕೆಎ - 30 /7451 ವಾಹನವು ತನ್ನ ಮಾಲೀಕತ್ವದ್ದು 
ಇರುವದಿಲ್ಲವಾಗಿ, ತನ್ನ ಭಾರಿ ವಾಹನವು ಕೆಎ - 30 /7451 ಆಗಿದ್ದು ಅದು ತನ್ನ ಬಳಿಯಲ್ಲಿದ್ದು, ಜಪ್ತ ವಾಹನ ಟಾಟಾ ಮಿನಿ ಲಾರಿ ಸಂಖ್ಯೆ: 
ಕೆಎ -30 /7451 ತನ್ನ ಮಾಲೀಕತ್ವಕ್ಕೆ ಸಂಬಂಧಪಟ್ಟಿದ್ದು ಇರುವದಿಲ್ಲ. ಆದ್ದರಿಂದ ಅದನ್ನು ಮುಟ್ಟುಗೋಲು ಹಾಕಿಕೊಳ್ಳಲು ನನ್ನ ಉತ್ತರದ 
ಅವಶ್ಯಕತೆ ಇರುವದಿಲ್ಲವಾಗಿ ತಿಳಿಸಿರುತ್ತಾರೆ. 
ಸದರ ಗುನ್ನೆಯಲ್ಲಿ ಜಫ್ತಪಡಿಸಲಾದ ಮಿನಿಲಾರಿ ಸಂಖ್ಯೆ : ಕೆಎ -30 /7451 ವಾಹನದ ಮಾಲೀಕತ್ವದ ಕುರಿತು ಸಾರ್ವಜನಿಕರಿಗೆ ತಿಳುವಳಿಕೆ ಬಗ್ಗೆ ಈ 
ಪ್ರಾಧಿಕಾರದಿಂದ ದಿನಾಂಕ: 17 - 06 - 2010 ರಂದು ಕರ್ನಾಟಕ ರಾಜ್ಯಪತ್ರದಲ್ಲಿ ಪ್ರಕಟಿಸಲು ಕೋರಿಕೊಂಡಂತೆ ದಿನಾಂಕ: 26 - 08 - 2010 ರಂದು 
ಕರ್ನಾಟಕ ರಾಜ್ಯಪತ್ರದಲ್ಲಿ ಪ್ರಕಟಿಸಿದ್ದು ಇರುತ್ತದೆ. ತರುವಾಯ , ಈ ಪ್ರಾಧಿಕಾರದಿಂದ ದಿನಾಂಕ: 04 - 08 - 2014 ರಂದು ಪುನ: ಸಂಬಂಧಪಟ್ಟ 
ವಾಹನ ಮಾಲೀಕರ ಗಮನಕ್ಕೆ ತರಲು ಕರಾವಳಿ ಮುಂಜಾವು ದಿನಪತ್ರಿಕೆಯಲ್ಲಿ ದಿನಾಂಕ: 06 - 08 - 2014 ರಂದು ಪ್ರಚಲಪಡಿಸಿದ್ದು ಇರುತ್ತದೆ. 

ಾಹನದ ಸಂಬಂಧಪಟ್ಟ ಮಾಲೀಕರು / ಇತರೇ ವಾರಸುದಾರರು ಯಾರೂ ಕೂಡ ಈ ಪ್ರಾಧಿಕಾರಕ್ಕೆ ಅರ್ಜಿ ವಗೈರೆ ಸಲ್ಲಿಸಿದ್ದು 
ಇರುವದಿಲ್ಲ. 


೪೮೧೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೨೫, ೨೦೧೪ 


ಭಾಗ ೩ 


4 . ಈ ಪ್ರಕರಣದ ವಿಚಾರಣೆಯನ್ನು ದಿನಾಂಕ : 21 - 06 - 2012 , 25 - 07 - 2012 , 28 - 08 - 2012 , 25 - 09 - 2012 ಮತ್ತು 17 - 10 - 2014 ರಂದು 

ಕೈಗೊಳ್ಳಲಾಗಿದೆ. 
ಜಫ್ತುಪಡಿಸಿದ ವಾಹನದ ಬಗ್ಗೆ ಮುಂದಿನ ಆದೇಶಕ್ಕಾಗಿ ಪ್ರಕರಣವನ್ನು ವಿಚಾರಣೆಗಾಗಿ ಕೈಗೆತ್ತಿಕೊಳ್ಳಲಾಯಿತು. ಅರ್ಜಿದಾರರು ಅಥವಾ ಅವರ ಪರ 
ವಕೀಲರು ಸಾಕ್ಷಿ ವಿಚಾರಣೆ ಕಾಲಕ್ಕೆ ಹಾಜರಾಗಿದ್ದು ಇರುವದಿಲ್ಲ. ಆದರೆ ಎದುರುದಾರರ ಪರವಾಗಿ ಸಹಾಯಕ ಅಭಿಯೋಗ ನಿರ್ದೇಶಕರು 
ವಿಚಾರಣೆಗೆ ಹಾಜರು ಆಗಿರುತ್ತಾರೆ. ಫಿರ್ಯಾದುದಾರ /ಎದುರುದಾರ ಪರವಾಗಿ ಸಹಾಯಕ ಅಭಿಯೋಗ ನಿರ್ದೇಶಕರು ಪಿಡಬ್ಲ್ಯೂ -1 ರಿಂದ 
ಪಿಡಬ್ಲ್ಯೂ - 2 ರವರನ್ನು ವಿಚಾರಿಸಿರುತ್ತಾರೆ . 
ಪಿಡಬ್ಲ್ಯೂ - 1: ಶ್ರೀ . ನೆಹರೂ ಕಾನಕೋ ಪರವಾರ , ಉಪ ವಲಯ ಅರಣ್ಯಾಧಿಕಾರಿ, ಸೀಬರ್ಡ್ ಯೋಜನೆ, ಕಾರವಾರ. 
ಪಿಡಬ್ಲ್ಯೂ -2: ಸಂತೋಷ ಮಂಗೇಶ ಪವಾರ್ , ಉಪ ವಲಯ ಅರಣ್ಯಾಧಿಕಾರಿ , ಅಂಕೋಲಾ ಶಾಖೆ. 
ನಿಶಾನೆ ಪಿ -1 ರಿಂದ ಪಿ -5 ನ್ನು ಹಾಜರುಪಡಿಸಿರುತ್ತಾರೆ. 

ನಿಶಾನೆ ಪಿ -1: ಪಂಚನಾಮೆ 
ನಿಶಾನೆ ಪಿ - 2: ಪ್ರಥಮ ಮಾಹಿತಿ ವರದಿ 
ನಿಶಾನೆ ಪಿ -3 : ಸೀಜರ್ ರಿಪೋರ್ಟ 
ನಿಶಾನೆ ಪಿ - 4: ವಿಚಾರಣಾ ವರದಿ 

ನಿಶಾನೆ ಪಿ -5 : ವಾಹನದ ಛಾಯಾ ಚಿತ್ರ 
6 . ಹಾಜರುಪಡಿಸಿದ ಎಲ್ಲಾ ಲಿಖಿತ ದಾಖಲೆಗಳು ಮತ್ತು ಹೇಳಿಕೆಗಳನ್ನು ಆಲಿಸಿ, ಪರಿಶೀಲಿಸಿದ ನಂತರ ಕೆಳಗಿನ ಪ್ರಶ್ನೆಗಳು ಉದ್ಭವಿಸುತ್ತವೆ . 
ಅ) ಈ ಪ್ರಕರಣದಲ್ಲಿ ಸರ್ಕಾರಿ ಸ್ವತ್ತುಗಳಾದ ಸಾಗ ಜಾತಿಯ ನಗಗಳು 44= 3.941 ಘ. ಮೀ . ಅಧಿಕೃತ ಪಾಸ್ ಯಾ ಪರ್ಮಿಟ್ ಇಲ್ಲದೆ 

ಸಾಗಿಸುತ್ತಿದ್ದ ಬಗ್ಗೆ ಗುನ್ನೆ ದಾಖಲಾಗಿದೆಯೇ ? ಹಾಗೂ ಅದನ್ನು ಎದುರುದಾರರು ಸಾಬೀತುಪಡಿಸುತ್ತಾರೆಯೇ ? 
ಆ) ಈ ಮೇಲೆ ನಮೂದಿಸಿದ ಸಾಗ ಜಾತಿಯ ನಗಗಳು ಕಳ್ಳ ಸಾಗಾಣಿಕೆ ಮಾಡುವಲ್ಲಿ ಮಿನಿಲಾರಿ ವಾಹನ ಸಂಖ್ಯೆ ಕೆಎ - 30/7451 

ಉಪಯೋಗ ಮಾಡಲಾಗಿದೆಯೇ ? ಹಾಗೂ ಅದನ್ನು ಎದುರುದಾರರು ಸಾಬೀತುಪಡಿಸುತ್ತಾರೆಯೇ ? 
ಇ) ಈ ವಾಹನವನ್ನು ಅರಣ್ಯ ಕಾಯಿದೆ 71ಎ ನಿಯಮದಡಿ ಮುಟ್ಟುಗೋಲು ಹಾಕಿಕೊಳ್ಳಬಹುದೇ ? 

ಮೇಲ್ಕಂಡ ಅಂಶಗಳಿಗೆ ಈ ಕೆಳಗಿನಂತೆ ಉತ್ತರಿಸುತ್ತೇನೆ. 
ಅಂಶ ನಂ . ( ಅ) - - ಹೌದು 
ಅಂಶ ನಂ . ( ಆ) - - ಹೌದು 

ಅಂಶ ನಂ . ( ಇ) - - ಹೌದು 
ಇದಕ್ಕೆ ಕಾರಣಗಳನ್ನು ಈ ಕೆಳಗಿನಂತೆ ವಿವರಿಸುತ್ತೇನೆ. 

ವಿಚಾರಣೆ ಕಾಲಕ್ಕೆ ನೀಡಲಾದ ಹೇಳಿಕೆಗಳು: 
ಅಂಶ ನಂ ( ಅ): 
ಪಿ . ಡಬ್ಲ್ಯೂ - 1 ನಾನು ಮಾರ್ಚ - 2007 ರಿಂದ ಮಾರ್ಚ 2010 ರವರೆಗೆ ರಾಮನಗುಳಿ ವಲಯದಲ್ಲಿ ರಾಮನಗುಳಿ ಶಾಖಾ ವನಪಾಲಕ ಎಂತಾ ಕೆಲಸ 
ಮಾಡುತ್ತಿದ್ದೆ. ಈ ಪ್ರಕರಣ ದಾಖಲಾಗುವ ಕಾಲಕ್ಕೆ ಶಾಖಾ ವನಪಾಲಕ ಹಳವಳ್ಳಿ ಎಂತಾ ಸಂತೋಷ ಪವಾರ್ ಇವರು ಕೆಲಸ ಮಾಡುತ್ತಿದ್ದರು. 
ದಿನಾಂಕ: 05 -12 - 2007 ರಂದು ಬೆಳಗ್ಗಿನ ಜಾವ ನಾನು ಶಾಖಾ ವನಪಾಲಕ ಹಳವಳ್ಳಿ ಸಂತೋಷ ಪವಾರ್ ಹಾಗೂ ಅರಣ್ಯ ರಕ್ಷಕರಾದ ಶ್ರೀನಿವಾಸ 
ನಾಯ್ಕ ಮತ್ತು ವೆಂಕಟ್ರಮಣ ಗೌಡ ಇವರು ಇಲಾಖಾ ವಾಹನದಲ್ಲಿ ಗಸ್ತು ತಿರುಗುತ್ತಿದ್ದೆವು. ನಾನು ಹೀಗಿ ಗಸ್ತು ತಿರುಗುತ್ತಾ ಬೆಳಗ್ಗಿನ ಜಾವಾ 5 ಗಂಟೆಗೆ 
ಕೊಡ್ಡಗದ್ದಾ ಬ್ಲಾಕ್ - 24 - 19 ರಲ್ಲಿ ಕಾಯ್ದಿಟ್ಟ ಅರಣ್ಯ ಪ್ರದೇಶದಲ್ಲಿ ಗಸ್ತು ತಿರುಗುತ್ತಿರುವಾಗ, ಒಂದು ಮಿನಿಲಾರಿ ಸಂಖ್ಯೆ: ಕೆಎ -30/7451ನೇದು ಅರಣ್ಯ 
ಪ್ರದೇಶದಿಂದ ಹೆದ್ದಾರಿ ಕಡೆಗೆ ಬರುತ್ತಿರುವದು ಕಂಡು ಬಂದಿತು. ಅದನ್ನು ನೋಡಿ ನಾವು ಕೆಳಗಿಳಿದು ಹೋಗುವಷ್ಟರಲ್ಲಿ ಅದರಲ್ಲಿದ್ದ ಇಬ್ಬರು ಓಡಿ 
ಹೋಗಿರುತ್ತಾರೆ ಓಡಿ ಹೋದವರಲ್ಲಿ (1) ಅಮೀರ ಸಾ : ಶಿರಸಿ ( 2) ನಾರಾಯಣ ಚೌಹಾಣ ದಾವಣಗೆರೆ ಎಂದು ನಮ್ಮ ಸಿಬ್ಬಂದಿಯವರು ಗುರುತಿಸಿರುತ್ತಾರೆ 
ನಂತರ ವಾಹನ ಪರಿಶೀಲಿಸಲಾಗಿ , ವಾಹನಕ್ಕೆ ತಾಡಪತ್ರೆ ಕಟ್ಟಿದ್ದು ಕಂಡು ಬಂದಿತು. ವಾಹನದ ಮೇಲೆಹತ್ತಿ ನೋಡಲಾಗಿ, ಅದರಲ್ಲಿ ಸಾಗವಾನಿ ಜಾತಿಯ 
ತುಂಡುಗಳು ಇದ್ದು , ಸದರ ವಾಹನವು ಚಲಿಸಿದ ಟಾಯರಿನ ಗುರುತನ್ನು ಹಿಂಬಾಲಿಸಿ ಹೋಗಿನೋಡಿದಾಗ ಸುಮಾರು 15 ಸಾಗವಾನಿ ಜಾತಿಯ ಮರವನ್ನು 
ಕಡಿದ ಬಗ್ಗೆ ಬುಡುಚಿಗಳು ಕಂಡು ಬಂದವು. ವಾಹನದ ಮೇಲೆ ಇದ್ದ ತುಂಡುಗಳನ್ನು ಎಣಿಸಲಾಗಿ ಒಟೂ 44 ತುಂಡುಗಳಿದ್ದು ಅದರ ಅಳತೆ 3 .941 
ಘ . ಮೀ . ಆಗಿತ್ತು. ಹಾಗೂ ಆ ತುಂಡುಗಳಿಗೆ ಇಲಾಖೆಯ ಯಾವುದೇ ಛಪ್ಪಾ ವಗೈರೆ ಇರಲಿಲ್ಲ. ಸದರಿ 15 ಮರಗಳನ್ನು ಕಡಿದು ತುಂಡುಗಳನ್ನು 
ತಯಾರಿಸಿದ ಬಗ್ಗೆ ಖಾತ್ರಿಯಾಗಿದ್ದು, ಬುಡುಚಿಗಳಿಗೆ ಹಾಗೂ ತುಂಡುಗಳಿಗೆ ನಂಬರುಗಳನ್ನು ಹಾಕಲಾಯಿತು. ಹಾಗೂ ಸ್ಥಳದಲ್ಲಿ ಈ ಬಗ್ಗೆ ಶಾಖಾ 
ವನಪಾಲಕ, ಹಳವಳ್ಳಿಯವರು ಪಂಚನಾಮೆಯನ್ನು ಬರೆದಿರುತ್ತಾರೆ. ಸ್ಥಳದಲ್ಲಿ ಅರಣ್ಯ ಪ್ರದೇಶ ಸುತ್ತುವರಿದಿದ್ದು ಯಾವುದೇ ಸಾರ್ವಜನಿಕರ ಸಂಪರ್ಕ 
ಇರುವದಿಲ್ಲ. ಕಾರಣ ನಮ್ಮ ಜೊತೆ ಇದ್ದ ಇಲಾಖಾ ಸಿಬ್ಬಂದಿಗಳನ್ನು ಪಂಚರನ್ನಾಗಿ ತೆಗೆದುಕೊಂಡು, ಪ್ರಥಮ ಮಾಹಿತಿ ವರದಿ ಮತ್ತು ಪಂಚನಾಮೆಯನ್ನು 
ಬರೆದು ಸದರಿ 44 ತುಂಡುಗಳನ್ನು ಹಾಗೂ ವಾಹನವನ್ನು ಜಫ್ತಪಡಿಸಿಕೊಳ್ಳಲಾಯಿತು. ಪಂಚನಾಮೆಯ ನಂತರ ವಾಹನವನ್ನು ಸಾಗವಾನಿ ತುಂಡುಗಳ 
ಸಮೇತ ವಲಯ ಕಚೇರಿಗೆ ತರಲಾಯಿತು. ಸಾಕ್ಷಿ ಪಂಚನಾಮೆ , ಪ್ರ. ವಾ ವರದಿ , ಜಪ್ತ ವರದಿ, ತನಿಖಾ ವರದಿ, ಹಾಗೂ ವಾಹನದ ಫೋಟೊವನ್ನು 
ಗುರುತಿಸಿದ್ದು ಅವುಗಳನ್ನು ಕ್ರಮವಾಗಿ ನಿ.ಪಿ -1 ರಿಂದ 5 ಎಂದು ನಿ. ಪಿ -1 ರಿಂದ ನಿ.ಪಿ -3 ರ ಮೇಲೆ ಇರುವ ಸಾಕ್ಷಿ ಸಹಿಯನ್ನು ನಿ. ಪಿ -ಎ ಯಿಂದ ನಿ.ಪಿ. 
3 - ಎ ಎಂದು ಗುರುತಿಸಲಾಯಿತು. 


ಭಾಗ ೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಡಿಸೆಂಬರ್ ೨೫ , ೨೦೧೪ 


೪೮೧೭ 


ಪಾಟಿ ಸವಾಲು : 
ಅರ್ಜಿದಾರರು ಹಾಗೂ ಅವರ ವಕೀಲರನ್ನು ಕರೆಯಲಾಗಿ ಅವರು ಹಾಜರಾಗಿದುದ ಇರುವದಿಲ್ಲ . ಕಾರಣ ಅರ್ಜಿದಾರರ ಪರ ಪಾಟಿ ಸವಾಲು ಇಲ್ಲವೆಂದು 
ಪರಿಗಣಿಸಲಾಯಿತು. 


ಪಿಡಬ್ಲೂ - 2 ನಾನು 8 - 8 - 2005 ರಿಂದ 23 - 02 - 2009 ರ ವರೆಗೆ ನಾನು ಹಳವಳ್ಳಿ ಶಾಖಾ ವನಪಾಲಕನಾಗಿ ಕೆಲಸ ಮಾಡುತ್ತಿದ್ದೆ . ನಾನು ಈ ಪ್ರಕರಣ 
ದಾಖಲಾಗುವ ಕಾಲಕ್ಕೆ ಶಾಖಾ ವನಪಾಲಕ ರಾಮನಗುಳಿ ಎಂತಾ ನೆಹರೂ ಕೆ. ಪರವಾರ ಇವರು ಕೆಲಸ ಮಾಡುತ್ತಿದ್ದರು. ದಿನಾಂಕ : 05 - 12 - 2007 
ರಂದು ಬೆಳಗ್ಗಿನ ಜಾವ ನಾನು ಶಾಖಾ ವನಪಾಲಕ ರಾಮನಗುಳಿ ನೆಹರೂ ಪರವಾರ್‌ ಹಾಗೂ ಅರಣ್ಯ ರಕ್ಷಕರಾದ ಶ್ರೀನಿವಾಸ ನಾಯ್ಕ ಮತ್ತು ವೆಂಕಟ್ರಮಣ 
ಗೌಡ ಇವರು ಇಲಾಖಾ ವಾಹನದಲ್ಲಿ ಗಸ್ತು ತಿರುಗುತ್ತಿದ್ದೆವು. ನಾನು ಹೀಗಿ ಗಸ್ತು ತಿರುಗುತ್ತಾ ಬೆಳಗ್ಗಿನ ಜಾವಾ 5 ಗಂಟೆಗೆ ಕೊಡ್ಡಗದ್ದಾ ಬ್ಲಾಕ್ - 24 - 19 ರಲ್ಲಿ 
ಕಾಯ್ದಿಟ್ಟ ಅರಣ್ಯ ಪ್ರದೇಶದಲ್ಲಿ ಗಸ್ತು ತಿರುಗುತ್ತಿರುವಾಗ, ಒಂದು ಮಿನಿಲಾರಿ ಸಂಖ್ಯೆ : ಕೆಎ -30/7451ನೇದು ಅರಣ್ಯ ಪ್ರದೇಶದಿಂದ ಹೆದ್ದಾರಿ ಕಡೆಗೆ 
ಬರುತ್ತಿರುವದು ಕಂಡು ಬಂದಿತು. ಅದನ್ನು ನೋಡಿ ನಾವು ಕೆಳಗಿಳಿದು ಹೋಗುವಷ್ಟರಲ್ಲಿ ಅದರಲ್ಲಿದ್ದ ಇಬ್ಬರು ಓಡಿ ಹೋಗಿರುತ್ತಾರೆ ಓಡಿ ಹೋದವರಲ್ಲಿ 
(1) ಅಮೀರ ಸಾ : ಶಿರಸಿ (2) ನಾರಾಯಣ ಚೌಹಾಣ ದಾವಣಗೆರೆ ಎಂದು ನಮ್ಮ ಸಿಬ್ಬಂದಿಯವರು ಗುರುತಿಸಿರುತ್ತಾರೆ. ನಂತರ ನಾವು ವಾಹನ 
ಪರಿಶೀಲಿಸಿದಾಗ ವಾಹನಕ್ಕೆ ತಾಡಪತ್ರೆ ಕಟ್ಟಿದ್ದು ಕಂಡು ಬಂದಿತು. ಮೇಲೆಹತ್ತಿ ನೋಡಲಾಗಿ, ಅದರಲ್ಲಿ ಸಾಗವಾನಿ ಜಾತಿಯ ತುಂಡುಗಳು ಇದ್ದದ್ದು ಕಂಡು 
ಬಂದಿತು. ಸದರ ವಾಹನವು ಚಲಿಸಿದ ಟಾಯರಿನ ಗುರುತನ್ನು ಹಿಂಬಾಲಿಸಿ ಹೋಗಿ ನೋಡಿದಾಗ ಸುಮಾರು 15 ಸಾಗವಾನಿ ಜಾತಿಯ ಮರವನ್ನು ಕಡಿದ 
ಬಗ್ಗೆ ಬುಡುಚಿಗಳು ಕಂಡು ಬಂದವು. ವಾಹನದ ಮೇಲೆ ಇದ್ದ ತುಂಡುಗಳನ್ನು ಎಣಿಸಲಾಗಿ ಒಟ್ಟೂ 44 ತುಂಡುಗಳಿದ್ದು ಅದರ ಅಳತೆ 3.941 ಘ . ಮೀ . 
ಆಗಿತ್ತು. ಹಾಗೂ ಆ ತುಂಡುಗಳಿಗೆ ಇಲಾಖೆಯ ಯಾವುದೇ ಛಪ್ಪಾ ವಗೈರೆ ಇರಲಿಲ್ಲ. ಸದರಿ 15 ಮರಗಳನ್ನು ಕಡಿದು ತುಂಡುಗಳನ್ನು ತಯಾರಿಸಿದ ಬಗ್ಗೆ 
ಖಾತ್ರಿಯಾಗಿದ್ದು , ಬುಡುಚಿಗಳಿಗೆ ಹಾಗೂ ತುಂಡುಗಳಿಗೆ ನಂಬರುಗಳನ್ನು ಹಾಕಲಾಯಿತು. ಹಾಗೂ ಸ್ಥಳದಲ್ಲಿ ಈ ಬಗ್ಗೆ ನಾನು ಪಂಚನಾಮೆಯನ್ನು 
ಬರೆದಿರುತ್ತೇನೆ. ಸ್ಥಳದಲ್ಲಿ ಅರಣ್ಯ ಪ್ರದೇಶ ಸುತ್ತುವರಿದಿದ್ದು ಯಾವುದೇ ಸಾರ್ವಜನಿಕರ ಸಂಪರ್ಕ ಇರುವದಿಲ್ಲ. ಕಾರಣ ನಮ್ಮ ಜೊತೆ ಇದ್ದ ಇಲಾಖಾ 
ಸಿಬ್ಬಂದಿಗಳನ್ನು ಪಂಚರನ್ನಾಗಿ ತೆಗೆದುಕೊಂಡು, ಪಂಚನಾಮೆಯನ್ನು ಬರೆದು ಸದರಿ 44 ತುಂಡುಗಳನ್ನು ಹಾಗೂ ವಾಹನವನ್ನು ಜಪ್ತಪಡಿಸಿಕೊಳ್ಳಲಾಯಿತು. 
ಪ್ರಥಮ ಮಾಹಿತಿ ವರದಿ ಮತ್ತು ಪಂಚನಾಮೆಯ ನಂತರ ವಾಹನವನ್ನು ಸಾಗವಾನಿ ತುಂಡುಗಳ ಸಮೇತ ವಲಯ ಕಚೇರಿಗೆ ತರಲಾಯಿತು. ಸಾಕ್ಷಿ 
ಪಂಚನಾಮೆಯನ್ನು ನೋಡಿ ಗುರುತಿಸಿದ್ದು ಅದನ್ನು ಈಗಾಗಲೇ ನಿ . ಪಿ - 1 ಎಂದು ಗುರುತಿಸಲಾಗಿದ್ದು, ಸಾಕ್ಷಿ ಸಹಿಯನ್ನು ನಿ. ಪಿ - 1ಬಿ ಎಂದು 
ಗುರುತಿಸಲಾಯಿತು. ವಾಹನದ ಫೋಟೊವನ್ನು ಸಾಕ್ಷಿಯ ಈಗಾಗಲೇ ಗುರುತಿಸಿದ್ದು ಅದನ್ನು ಈಗಾಗಲೇ ನಿ. ಪಿ -5 ಎಂದು ಗುರುತಿಸಲಾಗಿದೆ. 
ಪಾಟಿ ಸವಾಲು : 
ಅರ್ಜಿದಾರರು ಹಾಗೂ ಅವರ ವಕೀಲರನ್ನು ಕರೆಯಲಾಗಿ ಅವರು ಹಾಜರಾಗಿದುದ ಇರುವದಿಲ್ಲ. ಕಾರಣ ಅರ್ಜಿದಾರರ ಪರ ಪಾಟೀ ಸವಾಲು ಇಲ್ಲವೆಂದು 
ಪರಿಗಣಿಸಲಾಯಿತು. 
ಅಂಶ ನಂ . ( ಆ): 

ದಿನಾಂಕ: 05 -12 - 2007 ರಂದು ಅಜಮಾಸು ಬೆಳಿಗ್ಗೆ 5.30 ಘಂಟೆ ಸುಮಾರಿಗೆ ನಮ್ಮ ಸಿಬ್ಬಂದಿಗಳಾದ ಶ್ರೀ ಶ್ರೀನಿವಾಸ ಉಮೇಶ ನಾಯ್ಕ , 
ಅರಣ್ಯ ರಕ್ಷಕ ಹಳವಳ್ಳಿ, ಶ್ರೀ ವೆಂಕಟೇಶ ಪುಟ್ಟಾ ಗೌಡ, ಅರಣ್ಯರಕ್ಷಕ, ಶೇವಕಾರ ಇವರು ಸರ್ಕಾರಿ ವಾಹನ ಸಂಖ್ಯೆ: ಕೆಎ - 01/ಜಿ - 1288ನೇದರಲ್ಲಿ 
ಕೊಡ್ಡಗದ್ದಾ ಬ್ಲಾಕ್ ನಂ . XXIV -19ನೇದರ ಕಾಯ್ದಿಟ್ಟ ಅರಣ್ಯ ಪ್ರದೇಶದಲ್ಲಿಯ ಸಮೀಪದಲ್ಲಿ ಹಾದು ಹೋದ ರಾಷ್ಟ್ರೀಯ ಹೆದ್ದಾರಿ 63ರಲ್ಲಿ ಗಸ್ತು 
ತಿರುಗುವಾಗ ಒಂದು ವಾಹನವು ಅರಣ್ಯ ಪ್ರದೇಶದಿಂದ ಹೆದ್ದಾರಿ ಕಡೆಗೆ ಬರುತ್ತಿರುವದು ಕಂಡು, ಸಿಬ್ಬಂದಿಗಳು ತಮ್ಮ ವಾಹನದಿಂದ ಕೆಳಗಿಳಿದು 
ವಾಹನದ ಹತ್ತಿರ ಹೋಗುತ್ತಿದ್ದಂತೆ ಸದರ ವಾಹನದಲ್ಲಿದ್ದ ವ್ಯಕ್ತಿಗಳು ವಾಹನದ ಎರಡೂ ಬದಿಯ ಕದವನ್ನು ತಕ್ಷಣ ತೆಗೆದು ಜಿಗಿದು ಓಡಿ 
ಹೋದರು. ವಾಹನಕ್ಕೆ ತಾಡಪತ್ರಿ ಕಟ್ಟಿದ್ದು ಮೇಲೆ ಹತ್ತಿ ನೋಡಿದಲ್ಲಿ ಹಲವಾರು ತುಂಡುಗಳಿರುವದನ್ನು ಕಂಡು ಅದನ್ನು ಪರಿಶೀಲಿಸಲಾಗಿ 
ಸಾಗವಾನಿ ಜಾತಿಯದು ಎಂದು ಖಾತ್ರಿಪಡಿಸಿಕೊಂಡಿದ್ದು ಇರುತ್ತದೆ. ಸದರ ವಾಹನ ಚಲಿಸಿದ ಗುರ್ತುನ್ನು ಹಿಂಬಾಲಿಸಿದಾಗ ಅಲ್ಲಿಯೇ 
ಹತ್ತಿರದಲ್ಲಿ ಸಾಗವಾನಿ ಜಾತಿಯ 15 ಮರಗಳು ಕಡಿದ ಬಗ್ಗೆ ಬುಡಚಿಗಳು ಕಂಡು ಬಂದಂತೆ, ಸಿಬ್ಬಂದಿಗಳು ನಮ್ಮ ಸಮಕ್ಷಮ ಬುಡಚಿಗಳ ಮೇಲೆ 
ಹಾಗೂ ವಾಹನದಲ್ಲಿ ಹೇರಲಾದ ತುಂಡುಗಳ ಮೇಲೆ ಇಲಾಖಾ ಟಿ. ನಿಶಾನೆ ಹೊಡೆದು , ಇಲಾಖಾಪರ ಜಪ್ತ ಮಾಡಿಕೊಳ್ಳಲಾಯಿತು. ಸದರ 
ವಾಹನದಲ್ಲಿ ಹೇರಲಾದ ತುಂಡುಗಳ ಮತ್ತು ಬುಡಚಿಗಳ ಅಳತೆ 44= 3.941 ಘ . ಮೀ ಆಗಿದ್ದು ಸದರ ವೇಳೆಯಲ್ಲಿ ಗುನ್ನೆ ನಡೆದ ಸ್ಥಳದಲ್ಲಿ 
ಸಾರ್ವಜನಿಕರು ಇರದೇ ಇರುವ ಕಾರಣ ಇಲಾಖಾ ಸಿಬ್ಬಂದಿಗಳನ್ನು ಪಂಚರನ್ನಾಗಿಸಿ ಪ್ರಥಮ ಮಾಹಿತಿ ವರದಿ ಮತ್ತು ಪಂಚನಾಮೆಯನ್ನು 
ಬರೆಯಲಾಗಿದೆ. ಮುದ್ದೆಮಾಲು ಹಾಗೂ ಗುನ್ನೆಗೆ ಬಳಸಿದ ವಾಹನ ಸಂಖ್ಯೆ : ಕೆಎ - 30/ 7451 ಟಾಟಾ ಮಿನಿಲಾರಿ ವಾಹನವನ್ನು 
ಜಫ್ತಪಡಿಸಿಕೊಂಡಿದ್ದು ಇರುತ್ತದೆ. ಸದರ ವಾಹನವು ಗುನ್ನೆಯಲ್ಲಿ ಬಳಸಿಕೊಂಡಿರುವ ಬಗ್ಗೆ ಅದನ್ನು ( ನಿ. ಪಿ - 1 ರಿಂದ ನಿ . ಪಿ -5 ) ದಾಖಲಾಗಿದೆ. 
ವಿಚಾರಣೆ ಕಾಲಕ್ಕೆ ಅರ್ಜಿದಾರರು ಅಥವಾ ಅವರ ಪರ ವಕೀಲರು ಹಾಜರಾಗಿದ್ದು ಇರುವದಿಲ್ಲ. ಆದರೆ, ಸರ್ಕಾರ ಪರ ಸಹಾಯಕ ಅಭಿಯೋಗ 
ನಿರ್ದೇಶಕರು ಸಾಕ್ಷಿ ವಿಚಾರಣೆಯನ್ನು ಕೈಕೊಂಡಿದ್ದು ಪಿಡಬ್ಲ್ಯೂ -1 ರಿಂದ ಪಿಡಬ್ಲ್ಯೂ - 2 ಇವರು ನೀಡಿದ ಹೇಳಿಕೆಯು ಕೂಡ ಸದರ 

ಮಿನಿಲಾರಿ ವಾಹನ ಮತ್ತು ಮುದ್ದೆ ಮಾಲನ್ನು ಅರಣ್ಯ ಕಳ್ಳ ಸಾಗಾಣಿಕೆಯ ಅಪರಾಧದಲ್ಲಿ ಬಳಸಿಕೊಂಡಿದ್ದು ಖಚಿತಪಡಿಸುತ್ತದೆ. 
ಅಂಶ ನಂ . ( ): 

ಈ ಪ್ರಕರಣದಲ್ಲಿ ಮಾನ್ಯ ಸಹಾಯಕ ಅಭಿಯೋಗ ನಿರ್ದೇಶಕರು ಈ ಪ್ರಕರಣದ ಗುನ್ನೆ ದಾಖಲಿಸಿದ ಹಾಗೂ ಸಾಕ್ಷಿಗಳ ವಿಚಾರಣೆಯಿಂದ 
ಹೇಳಿಕೆಯನ್ನು ದಾಖಲು ಮಾಡಿಕೊಳ್ಳಲಾಗಿದ್ದು, ಸದರ ಅರ್ಜಿದಾರನಾಗಲಿ ಅಥವಾ ಅವರ ಪರ ವಕಾಲತ್ವಹಿಸಿದ ನ್ಯಾಯವಾದಿಗಳಾಗಲಿ ಹಾಜರಾಗಿದ್ದು 
ಇರುವದಿಲ್ಲ. ಇದರಿಂದ ಅವರ ಪರವಾಗಿ ಯಾವುದೇ ದಾಖಲೆ/ ಸಾಕ್ಷಿ ಪುರಾವೆಗಳನ್ನು ಒದಗಿಸುವಲ್ಲಿ ವಿಫಲರಾಗಿರುತ್ತಾರೆ. ಮುಂದುವರಿದು ಸಹಾಯಕ 
ಅಭಿಯೋಗ ನಿರ್ದೇಶಕರು ತಮ್ಮ ವಾದ ಪುಷ್ಟಿಕರಿಸಲು ಮಾನ್ಯ ಸರ್ವೋಚ್ಚ ನ್ಯಾಯಾಲಯದ ತೀರ್ಪು 2009 (I) Crime Page 25 ಇದನ್ನು ನೀಡಿರುತ್ತಾರೆ 
ಮತ್ತು ಸಹಾಯಕ ಅಭಿಯೋಗ ನಿರ್ದೇಶಕರು ಹಾಜರುಪಡಿಸಿದ ಮಾನ್ಯ ಸರ್ವೋಚ್ಚ ನ್ಯಾಯಾಲಯದ ತೀರ್ಪು ನೋಡಲಾಗಿ ಯಾವುದೇ ವಾಹನವು 
ಅರಣ್ಯ ಉತ್ಪನ್ನಗಳ ಅನಧಿಕೃತ ಸಾಗಾಟ ಮಾಡಲು ಬಳಸಿದ್ದಲ್ಲಿ ಅದು Deforestation ಆಗಲು ಕಾರಣವಾಗುತ್ತದೆ ಎಂದು ಭಾವಿಸಬೇಕು ಹಾಗೂ ಇದು 
ನೈಸರ್ಗಿಕ ಅಸಮತೋಲನಕ್ಕೆ ಕಾರಣವಾಗುತ್ತದೆ. ಅರಣ್ಯ ಕಾಪಾಡುವದು ಇಲಾಖೆಯ ಕರ್ತವ್ಯವಾಗಿದ್ದು ಅನಧಿಕೃತವಾಗಿ ವಾಹನವನ್ನು ಮರಗಳ ಸಾಗಾಟಕ್ಕೆ 


೪೮೧೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೨೫ , ೨೦೧೪ 


ಭಾಗ ೩ 


ಬಳಸಿದರೆ ಬಹಿರಂಗ ಹರಾಜು ಮಾಡಬಹುದೆಂದು ಆದೇಶ ಮಾಡಿದ್ದು ಇರುತ್ತದೆ. ಆದ್ದರಿಂದ ಪರ ಹಾಗೂ ಅರ್ಜಿದಾರರ ಪರ ದಾಖಲೆಗಳನ್ನು , 
ಸಾಕ್ಷಿಗಳ ಹೇಳಿಕೆಗಳನ್ನು ಪರಿಶೀಲಿಸಲಾಗಿ, ವಾಹನ ಸಂಖ್ಯೆ : ಕೆಎ - 30/ 7451 ಟಾಟಾ ಮಿನಿಲಾರಿ ಇದು ದಿನಾಂಕ: 05 - 12 - 2007 ರಂದು ಪ್ರಥಮ ಮಾಹಿತಿ 
ಸಂಖ್ಯೆ : 8 /2007 - 08, ದಿನಾಂಕ: 05 - 12 - 2007 ರನ್ವಯ ದಾಖಲಾದ ಗುನ್ನೆಯಲ್ಲಿ ಅನಧಿಕೃತವಾಗಿ ಸಾಗ ಜಾತಿಯ ನಗಗಳು 44 = 3.941 ಘ. ಮೀ . ಕಳ್ಳ 
ಸಾಗಾಣಿಕೆ ಮಾಡುವಲ್ಲಿ ತೊಡಗಿಸಿಕೊಂಡಿದ್ದು ದೃಢಪಟ್ಟಿರುವದರಿಂದ ಕರ್ನಾಟಕ ಅರಣ್ಯ ಕಾಯಿದೆ 71 ( ಎ) ರಡಿಯಲ್ಲಿ ಮುಟ್ಟುಗೋಲು ಹಾಕಿಕೊಳ್ಳಬೇಕೆನ್ನುವ 
ಅಂಶವು ಮನದಟ್ಟಾಗಿದೆ. 
ಆದ್ದರಿಂದ ಈ ಕೆಳಗಿನಂತೆ ಆದೇಶ: 

ಆದೇಶ: 
ಮೇಲ್ಕಾಣಿಸಿದ ಎಲ್ಲಾ ಅಂಶಗಳನ್ನು ಪರಿಗಣಿಸಿ ಟಿ.ಹೀರಾಲಾಲ್, ಭಾ . ಅ. ಸೇ ., ಅಧಿಕಾರಿಯುತ ಅಧಿಕಾರಿ ಹಾಗೂ ಉಪ ಅರಣ್ಯ 
ಸಂರಕ್ಷಣಾಧಿಕಾರಿ, ಕಾರವಾರ ವಿಭಾಗ, ಕಾರವಾರ ಆದ ನಾನು ಈ ಮೂಲಕ ಆದೇಶಿಸುವದೇನೆಂದರೆ ಈ ಗುನ್ನೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕರ್ನಾಟಕ 
ಅರಣ್ಯ ಕಾಯಿದೆ 1963ರ ಅನುಚ್ಛೇದ 11 ( ಎ ) ಈ ತಾರೀಖಿನ ವರೆಗೆ ಆದ ತಿದ್ದುಪಡಿ ಪ್ರಕಾರ ವಾಹನ ಸಂಖ್ಯೆ: ಕೆಎ -30 /7451 ಟಾಟಾ ಮಿನಿಲಾರಿ ಮತ್ತು 
ಅದರಲ್ಲಿದ್ದ ಸಾಗ ಜಾತಿಯ ನಗಗಳು 44 =3.941 ಘ . ಮೀ . ನ್ನು ಈ ಮೂಲಕ ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಂಡಿರುತ್ತೇನೆ. 
ವಾಹನದ ವಿವರ: 
1) ನೋಂದಣಿ ಸಂಖ್ಯೆ 

KA- 30 / 7451 
2) ಇಂಜಿನ್ ನಂಬರ 

497D22DTOZ39951 
3) ಚಾಸಿ ನಂಬರ 

416403ETZ118488 
4 ) ವಾಹನದ ಮಾದರಿ 

ಟಾಟಾ ಮಿನಿಲಾರಿ (ನಾಲ್ಕು ಗಾಲಿ) 
ಈ ಆದೇಶವನ್ನು ಹೊರಡಿಸಿದ 30 ದಿನಗಳ ಅವಧಿಯಲ್ಲಿ ಮೇಲ್ಮನವಿಯನ್ನು ಸಲ್ಲಿಸದೇ ಇದ್ದಲ್ಲಿ ಇದೇ ಅಂತಿಮ ಆದೇಶವಾಗಿರುತ್ತದೆ . ಈ 
ಆದೇಶವನ್ನು ಈ ಹೊತ್ತಿನ ದಿನಾಂಕ:14 -11-2014 ರಂದು ಈ ನ್ಯಾಯಾಲಯದಲ್ಲಿ ಮೊಹರು ಹಾಕಿ ನನ್ನ ಸಹಿಯೊಂದಿಗೆ ಬಿಡುಗಡೆ ಮಾಡಿರುತ್ತೇನೆ. 

ಟಿ.ಹೀರಾಲಾಲ್ , ಭಾ. ಅ. ಸೇ . 
PR . 1038 

ಅಧಿಕಾರಿಯುತ ಅಧಿಕಾರಿ ಹಾಗೂ 
Sc. 5 

ಉಪ ಅರಣ್ಯ ಸಂರಕ್ಷಣಾಧಿಕಾರಿ, ಕಾರವಾರ ವಿಭಾಗ, ಕಾರವಾರ. 
ಅಧಿಕಾರಿಯುತ ಅಧಿಕಾರಿ ಹಾಗೂ ಉಪ ಅರಣ್ಯ ಸಂರಕ್ಷಣಾಧಿಕಾರಿ, ಕಾರವಾರ ವಿಭಾಗ, ಕಾರವಾರ ಇವರ ನ್ಯಾಯಾಲಯ 
IN THE COURT OF AUTHORISED OFFICER AND DEPUTY CONSERVATOR OF FORESTS , KARWAR 

DIVISION, KARWAR 
ಕ್ರ.ಸಂ :ಎl/ಎಫ್ಓಸಿ/ ವಿವ -1/2000 - 01, ಕಾರವಾರ, ದಿನಾಂಕ:17 - 10 - 2014 , 
ಉಪಸ್ಥಿತರು: ಶ್ರೀ . ಟಿ. ಹೀರಾಲಾಲ್, ಭಾ . ಅ. ಸೇ ., ಅಧಿಕಾರಿಯುತ ಅಧಿಕಾರಿ ಹಾಗೂ ಉಪ 

ಅರಣ್ಯ ಸಂರಕ್ಷಣಾಧಿಕಾರಿ, ಕಾರವಾರ ವಿಭಾಗ, ಕಾರವಾರ. 


1. 


ಫಿರ್ಯಾದುದಾರರು: 

ವಿರುದ್ದ ಅರ್ಜಿದಾರರು: 
ಪೊಲೀಸ್ ಸಬ್ ಇನ್ಸಪೆಕ್ಟರ್ 

ಗಣೇಶ ಗೋವಿಂದ ತಾಮ್ಮೆ 
ಕದ್ರಾ ಪೊಲೀಸ್ ಠಾಣೆ, ಕದ್ರಾ, ತಾಲೂಕು: ಕಾರವಾರ. 

ಸಾ : ಉಮಳೆಜೂಗ್, ಸಿದ್ದರ 
( ಸರ್ಕಾರದ ಪರವಾಗಿ ಸಹಾಯಕ ಅಭಿಯೋಗ 

ತಾಲೂಕು: ಕಾರವಾರ, ಜಿಲ್ಲೆ : ಉತ್ತರಕನ್ನಡ. 
ನಿರ್ದೇಶಕರು ಉ .ಕನ್ನಡ ಕಾರವಾರ) 

( ಅರ್ಜಿದಾರರ ಪರವಾಗಿ ಶ್ರೀ . ಎಸ್.ಹೆಚ್. ತಾಮೈ , ವಕೀಲರು) 
ಪ್ರಸ್ತಾವನೆ: 

ದಿನಾಂಕ : 22 - 09 - 2000 ರಂದು ಬೆಳಿಗ್ಗೆ 9.30 ಘಂಟೆಯ ಸಮಯದಲ್ಲಿ ಕೊಡಸಳ್ಳಿ ಕಡೆಯ ಕಾಡಿನಿಂದ ಸದಾಶಿವಗಡಕ್ಕೆ ಟೆಂಪೋದಲ್ಲಿ ಮರದ 
ತುಂಡುಗಳು ಕಳ್ಳ ಸಾಗಾಣಿಕೆ ಆಗುತ್ತದೆ ಎಂದು ಖಚಿತ ವರ್ತಮಾನ ಬಂದ ಮೇರೆಗೆ ಪಿಎಸ್‌ಐ ಕದ್ರಾ, ಹೆಚ್ .ಸಿ - 687, ಪಿ.ಸಿ-II39, 872 ಮತ್ತು 
819 ಇವರು ಹಾಗೂ ಪಂಚರನ್ನು ಸರ್ಕಾರಿ ಜೀಪಿನಲ್ಲಿ ಕೂಡ್ರಿಸಿಕೊಂಡು ಬೊರೆ ಸೇತುವೆ ಹತ್ತಿರ ಹೋಗಿ ರಸ್ತೆಯಲ್ಲಿ ಕಾಯುತ್ತಿದ್ದಾಗ ಸದರಿ 
ಕಡೆಯಿಂದ ಒಂದು ಟೆಂಪೋ ಬಂದು ರಸ್ತೆ ಅಡ್ಡ ನಿಂತು ಟೆಂಪೋ ನಿಲ್ಲಿಸಲಾಗಿ ಡ್ರೈವರ್ ಸೀಟಿನಲ್ಲಿ ಇದ್ದ ವ್ಯಕ್ತಿ ಮತ್ತು ಹಿಂಬದಿಯ ಸೀಟಿನಲ್ಲಿದ್ದ 
ನಾಲ್ಕು ಜನರು ಟೆಂಪೋದಿಂದ ಕೆಳಗೆ ಇಳಿದರು. ಆ ಪೈಕಿ ಪಿ.ಎಸ್.ಐ ರವರು ಒಬ್ಬ ವ್ಯಕ್ತಿಯನ್ನು ಹಿಡಿದುಕೊಂಡರು. ಉಳಿದ ನಾಲ್ಕು ಜನರನ್ನು 
ಸಿಬ್ಬಂದಿಯವರು ಹಿಡಿಯಲು ಪ್ರಯತ್ನಿಸಿದಾಗ ಅವರು ಕಾಡಿನಲ್ಲಿ ಕಾಳಿ ನದಿಯ ಕಡೆಗೆ ಓಡಿ ಹೋದರು. ಸಿಬ್ಬಂದಿಯವರು ಅವರನ್ನು 
ದೂರದವರೆಗೆ ಹಿಂಬಾಲಿಸಿದರೂ ಸಿಗಲಿಲ್ಲವೆಂದು ವರದಿ ಮಾಡಿದರು. ಸ್ಥಳದಲ್ಲಿ ಹಿಡಿದ ಒಬ್ಬ ವ್ಯಕ್ತಿಯ ಹೆಸರನ್ನು ಕೇಳಲಾಗಿ ಶ್ರೀಪಾದ ತಂದೆ 
ಘನಶ್ಯಾಮ್ ಬೊಳ್ಳೆಕರ, ಸಾ : ಮಲ್ಲಾಪುರ ಅಂತಾ ಹೇಳಿದನು. ಓಡಿ ಹೋದವರ ಪರಿಚಯ ಇದ್ದು ಅವರ ಹೆಸರನ್ನು ಕೇಳಲಾಗಿ ಅವರ ಹೆಸರು 
(1) ಗಣೇಶ ತಂದೆ ಗೋವಿಂದ ತಾಮೈ , ಸಾ : ಉಮಳೆಜೂಗ್ (2 ) ಮಹೇಶ ಸೈರು ಕೊಳಂಬಕರ ಸಾ : ಸಿದ್ದರ (3) ರಾಜೇಶ ತಂದೆ ಬದ್ದು 
ಕೊಳಂಬಕರ, ಸಾ : ಸಿದ್ದರ ಮತ್ತು ( 4) ಸಂಜಯ ವಿನಾಯಕ ದೇವಳಿ ಸಾ : ಮಲ್ಲಾಪುರ ಅಂತಾ ಹೇಳಿದನು. ನಂತರ ಪಂಚರ ಸಮಕ್ಷಮ 
ಟೆಂಪೋವನ್ನು ಪರಿಶೀಲಿಸಲಾಗಿ ಅದರ ನಂಬರ ಕೆಎ - 30/533 ಮಹೇಂದ್ರ ಟೆಂಪೋ ಆಗಿದ್ದು ಅದರ ಮುಂದುಗಡೆಗೆ ಶ್ರೀ . ಬ್ರಹ್ಮ ಪ್ರಸನ್ನ ಮತ್ತು 


ಭಾಗ ೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೨೫ , ೨೦೧೪ 


೪೮೧೯ 


ಮಹಾಮಾಯ ಮತ್ತು ಇಂಡಿಯಾ ಅಂತಾ ಇಂಗ್ಲೀಷಿನಿಂದ ಬರೆದದ್ದು ಅದರಲ್ಲಿ ಪಾಸ್ ಯಾ ಪರ್ಮಿಟ ಇಲ್ಲದೇ ಮತ್ತು ಅರಣ್ಯ ಇಲಾಖೆಯ 
ಯಾವುದೇ ಅಧಿಕೃತ ಛಪ್ಪಾ ವಗೈರೆ ಇಲ್ಲದೇ ಇರುವ ಬೀಟೆ ಮರದ 20 ತುಂಡುಗಳು ಇದ್ದವು. ಅದನ್ನು ಟೆಂಪೋದಲ್ಲಿ ಅಳತೆ ಮಾಡಿ 
ಅವುಗಳು 20 = 0.409 ಘ . ಮೀ . ಆಗಿದ್ದು ಅವುಗಳಿಗೆ ಕ್ರಮವಾಗಿ 1 ರಿಂದ 20 ರ ವರೆಗೆ ಸಂಖ್ಯೆಯನ್ನು ನೀಡಲಾಯಿತು. ಈ ಕುರಿತು 
ಪಿ.ಎಸ್. ಐ. ಕದ್ರಾ ಇವರು ಕಲಂ 379, 411 IPC, KF Act 24e, 71A , 104A ಪ್ರಕಾರ ಗುನ್ನೆ ದಾಖಲಿಸಿಕೊಂಡು ದಿನಾಂಕ: 22 -09 - 2000 
ರಂದು ಈ ನ್ಯಾಯಾಲಯಕ್ಕೆ ಜಪ್ತ ವಾಹನ ಮತ್ತು 20 ಸೀಸಂ ತುಂಡುಗಳನ್ನು ಪಂಚನಾಮೆ , ಪ್ರಥಮ ಮಾಹಿತಿ ವರದಿಯೊಂದಿಗೆ ಒಪ್ಪಿಸಿರುತ್ತಾರೆ. 
ಸದರ ಅರಣ್ಯ ಗುನ್ನೆ ಪ್ರಕರಣವನ್ನು ಕರ್ನಾಟಕ ಅರಣ್ಯ ಕಾಯಿದೆ 1963 ಸೆಕ್ಷನ್ 71A ಪ್ರಕಾರ ಕ್ರಮ ಜರುಗಿಸಲು ಸೂಕ್ತವೆಂದು ಈ 
ನ್ಯಾಯಾಲಯಕ್ಕೆ ಕಂಡು ಬಂದಿದ್ದರಿಂದ ಈ ನ್ಯಾಯಾಲಯದ ಆದೇಶ ದಿನಾಂಕ: 16 -10 - 2001 ರಂತೆ ಸದರ ಮಹೀಂದ್ರ ಟೆಂಪೊ ವಾಹನ 
ಹಾಗೂ 20 ಬೀಟೆ ತುಂಡುಗಳನ್ನು ಸುರಕ್ಷತೆಗಾಗಿ ವಲಯ ಅರಣ್ಯಾಧಿಕಾರಿ , ಕದ್ರಾ ಇವರ ತಾಬಾದಲ್ಲಿ ವಹಿಸಿಕೊಡಲಾಯಿತು. 
ಸದರ ಗುನ್ನೆ ಪ್ರಕರಣದ ಆರೋಪಿತರು ಮತ್ತು ವಾಹನ ಮಾಲೀಕರಾದ ಶ್ರೀ . ಗಣೇಶ ಗೋವಿಂದ ತಾಮ್ರ , ಸಾ : ಉಮಳೆಜೂಗ್, ಸಿದ್ದರ ಇವರು 
ಈ ನ್ಯಾಯಾಲಯಕ್ಕೆ ಅವರ ಪರ ವಕೀಲರ ಮುಖಾಂತರ ದಿನಾಂಕ: 18 - 10 - 2000 ರಂದು ಅರ್ಜಿ ಸಲ್ಲಿಸಿ ಸದರ ವಾಹನವನ್ನು ಮಧ್ಯಂತರ 

ತಾಬಾ ಬಿಡುಗಡೆಗೊಳಿಸಲು ಮನವಿ ಮಾಡಿಕೊಂಡಿದ್ದು ಇರುತ್ತದೆ. 
3. ಈ ನ್ಯಾಯಾಲಯ ಆದೇಶ ದಿನಾಂಕ: 18 - 01 - 2001 ರ ಪ್ರಕಾರ ಅರ್ಜಿದಾರರ ಮನವಿಯನ್ನು ತಿರಸ್ಕರಿಸಿ ಜಪ್ತ ಮಹೇಂದ್ರ ಟೆಂಪೋ ವಾಹನ 

ಸಂಖ್ಯೆ: ಕೆಎ -30/533 ನೇದನ್ನು ಅರ್ಜಿದಾರರಿಗೆ ಮಧ್ಯಂತರ ತಾಬಾ ಬಿಡುಗಡೆಗೊಳಿಸಲು ಅವರ ಮನವಿಯನ್ನು ತಿರಸ್ಕರಿಸಿ ಆದೇಶ ಮಾಡಿದ್ದು 

ಇರುತ್ತದೆ. 
4. ಈ ಪ್ರಕರಣದ ವಿಚಾರಣೆಗಾಗಿ ವಾಹನ ಮಾಲೀಕರಿಗೆ ಈ ನ್ಯಾಯಾಲಯದಿಂದ ದಿನಾಂಕ : 09 -11- 2001, 21- 12 - 2001, 18 -1 - 2002 , 15 

2 - 2002 , 01 - 03 - 2002 , 23 - 03 - 2002 , 11 - 04 - 2002 , 19 - 04 - 2002 , 10 - 10 - 2002 , 25 - 10 - 2002 , 8 - 11 - 2002 , 20 - 12 
2002 , 07 - 03 - 2003, 31 - 05 - 2005 , 21 - 02 - 2005, 14 - 03 - 2005, 04 - 04 - 2005 , 16 - 05 - 2005, 06 - 06 - 2005, 20 - 06 
2005, 04 - 07 - 2005, 08 - 08 - 2005, 29 - 08 - 2005, 18 - 12 - 2012 , 28 -12 - 2012, 10 - 01 -2013, 18 - 01- 2013, 08 -11- 2013, 
21 - 11 - 2013, 06 - 12 - 2013, 20 -12 - 2013 , 17 - 01 - 2014 , 31 - 01 - 2014 , 04 - 07 - 2014 , 25 - 07 - 2014 ಮತ್ತು 01 - 08 - 2014 ರಂದು 
ಹಾಜರಾಗಲು ಮತ್ತು ಅವರ ಪರ ವಕಾಲತ್ ವಹಿಸಿದ ನ್ಯಾಯವಾದಿಗಳಿಗೂ ನೋಟೀಸು ಜಾರಿ ಮಾಡಿದ್ದು ಇರುತ್ತದೆ 
ಜಫ್ತುಪಡಿಸಿದ ವಾಹನದ ಬಗ್ಗೆ ಮುಂದಿನ ಆದೇಶಕ್ಕಾಗಿ ಪ್ರಕರಣವನ್ನು ವಿಚಾರಣೆಗಾಗಿ ಕೈಗೆತ್ತಿಕೊಳ್ಳಲಾಯಿತು. ಅರ್ಜಿದಾರರ ಪರ ವಕೀಲರು ಸಾಕ್ಷಿ 
ವಿಚಾರಣೆ ಕಾಲಕ್ಕೆ ಹಾಜರಾಗಿದ್ದು ಹಾಗೂ ಎದುರುದಾರರ ಪರವಾಗಿ ಸಹಾಯಕ ಅಭಿಯೋಗ ನಿರ್ದೇಶಕರು ವಿಚಾರಣೆಗೆ ಹಾಜರು ಆಗಿರುತ್ತಾರೆ. 
ಫಿರ್ಯಾದುದಾರ/ಎದುರುದಾರ ಪರವಾಗಿ ಸಹಾಯಕ ಅಭಿಯೋಗ ನಿರ್ದೇಶಕರು ಪಿಡಬ್ಲ್ಯೂ -1 ರಿಂದ ಪಿಡಬ್ಲ್ಯೂ - 2 ರವರನ್ನು 
ವಿಚಾರಿಸಿರುತ್ತಾರೆ. 
ಪಿಡಬ್ಲ್ಯೂ -1: ಶ್ರೀ , ಗಣಪಯ್ಯ ಸುಬ್ಬ ವೈದ್ಯ, ಪಿ .ಎಸ್. ಐ . ಭಟ್ಕಳ 
ಪಿಡಬ್ಲ್ಯೂ - 2 : ಶ್ರೀ . ಕಿಶೋರ ಗುರುದಾಸ ಸಳಗಾಂವಕರ , ಸಾ : ಕದ್ರಾ 
ನಿಶಾನೆ ಪಿ -1 ರಿಂದ ಪಿ -3 ನ್ನು ಹಾಜರುಪಡಿಸಿರುತ್ತಾರೆ. 
ನಿಶಾನೆ ಪಿ - 1 : ಪಂಚನಾಮೆ 
ನಿಶಾನೆ ಪಿ - 2 : ಪ್ರಥಮ ಮಾಹಿತಿ ವರದಿ 

ನಿಶಾನೆ ಪಿ -3: ಪಿ.ಎಸ್. ಕದ್ರಾ ರವರ ವರದಿ 
6. ಹಾಜರುಪಡಿಸಿದ ಎಲ್ಲಾ ಲಿಖಿತ ದಾಖಲೆಗಳು ಮತ್ತು ಹೇಳಿಕೆಗಳನ್ನು ಆಲಿಸಿ, ಪರಿಶೀಲಿಸಿದ ನಂತರ ಕೆಳಗಿನ ಪ್ರಶ್ನೆಗಳು ಉದ್ಭವಿಸುತ್ತವೆ. 
ಅ) ಈ ಪ್ರಕರಣದಲ್ಲಿ ಸರ್ಕಾರಿ ಸ್ವತ್ತುಗಳಾದ ಸೀಸಂ ತುಂಡುಗಳು 20 = 0.409 ಘ . ಮೀ . ಅಧಿಕೃತ ಪಾಸ್ ಯಾ ಪರ್ಮಿಟ್ ಇಲ್ಲದೆ 

ಸಾಗಿಸುತ್ತಿದ್ದ ಬಗ್ಗೆ ಗುನ್ನೆ ದಾಖಲಾಗಿದೆಯೇ ? ಹಾಗೂ ಅದನ್ನು ಎದುರುದಾರರು ಸಾಬೀತುಪಡಿಸುತ್ತಾರೆಯೇ ? 
ಆ) ಈ ಮೇಲೆ ನಮೂದಿಸಿದ ಸೀಸಂ ತುಂಡುಗಳು 20 = 0.409 ಘ. ಮೀ . ಕಳ್ಳ ಸಾಗಾಣಿಕೆ ಮಾಡುವಲ್ಲಿ ಮಹೀಂದ್ರ ಟೆಂಪೊ ವಾಹನಸಂಖ್ಯೆ : 

KA-30/533 ಉಪಯೋಗ ಮಾಡಲಾಗಿದೆಯೇ ? ಹಾಗೂ ಅದನ್ನು ಎದುರುದಾರರು ಸಾಬೀತುಪಡಿಸುತ್ತಾರೆಯೇ ? 
ಇ) ಈ ಗುನ್ನೆಯನ್ನು ವಾಹನದ ಮಾಲೀಕ/ ಆಪಾದಿತನು/ಅರ್ಜಿದಾರನು ವಾಹನದ ಜವಾಬ್ದಾರಿ ಹೊಂದಿದ ವ್ಯಕ್ತಿಯಾಗಿ ಗೊತ್ತಿದ್ದು 

ಮಾಡಿದ್ದಾರೆಯೇ ? ಹಾಗೂ ಅವರು ಈ ಗುನ್ನೆಯಲ್ಲಿ ಶಾಮೀಲಾಗಿದ್ದಾರೆಯೇ ? 
ಈ ) ಈ ವಾಹನವನ್ನು ಅರಣ್ಯ ಕಾಯಿದೆ 71ಎ ನಿಯಮದಡಿ ಮುಟ್ಟುಗೋಲು ಹಾಕಿಕೊಳ್ಳಬಹುದೇ ? 

ಮೇಲ್ಕಂಡ ಅಂಶಗಳಿಗೆ ಈ ಕೆಳಗಿನಂತೆ ಉತ್ತರಿಸುತ್ತೇನೆ. 
ಅಂಶ ನಂ . ( ಅ) - - ಹೌದು 
ಅಂಶ ನಂ . ( ಆ) - - ಹೌದು 
ಅಂಶ ನಂ . ( ಇ) -- ಹೌದು 

ಅಂಶ ನಂ . ( ಈ ) - - ಹೌದು 
ಇದಕ್ಕೆ ಕಾರಣಗಳನ್ನು ಈ ಕೆಳಗಿನಂತೆ ವಿವರಿಸುತ್ತೇನೆ. 


೪೮೨೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೨೫ , ೨೦೧೪ 


ಭಾಗ ೩ 


ವಿಚಾರಣೆ ಕಾಲಕ್ಕೆ ನೀಡಲಾದ ಹೇಳಿಕೆಗಳು : 
ಅಂಶ ನಂ ( ಅ): 
ಪಿ .ಡಬ್ಲೂ - 1 ದಿನಾಂಕ: 22 - 09 - 2000 ರ ಬೆಳಿಗ್ಗೆ 9.00 ಘಂಟೆಗೆ ನಾನು ಠಾಣೆಯಲ್ಲಿದ್ದಾಗ ಸಿ. ಪಿ . ಐ ಕದ್ರಾ ರವರಿಗೆ ಬಂದ ಮಾಹಿತಿ ಮೇರೆ ಒಂದು 
ಟೆಂಪೋದಲ್ಲಿ ಬೀಟೆ ಮರದ ತುಂಡುಗಳ ಸಾಗಾಟವನ್ನು ಕಳ್ಳತನದಿಂದ ಕೊಡಸಳ್ಳಿಯಿಂದ ಸದಾಶಿವಗಡ ಕಡೆಗೆ ಕಳ್ಳ ಸಾಗಾಟ ಮಾಡುತ್ತಿರುವದು ತಿಳಿದು 
ಬಂದಂತೆ ನಾನು ನನ್ನ ಸಹ ಸಿಬ್ಬಂದಿ ಜೊತೆಗೆ ಪಂಚರ ಸಮೇತ ಸರ್ಕಾರಿ ಜೀಪಿನಲ್ಲಿ ಕದ್ರಾ - ಬೊರೆ ರಸ್ತೆಯ ಸೇತುವೆಯ ಮೇಲೆ ಕಾಯುತ್ತ ಇರುವಾಗ 
ಬೆಳಿಗ್ಗೆ ಸುಮಾರು 10. 00 ಘಂಟೆಗೆ ಒಂದು ಮಹೇಂದ್ರ ಟೆಂಪೋ ಬರುತ್ತಿದ್ದನ್ನು ಸಂಶಯ ಬಂದು ರಸ್ತೆಯನ್ನು ಅಡ್ಡಗಟ್ಟಿ ನಿಲ್ಲಿಸಿದೆವು. ಸದರ ವಾಹನದಲ್ಲಿ 
ವಾಹನ ಚಾಲಕ ಮತ್ತು ಇತರೇ 4 ಜನರು ದೂರದಲ್ಲಿ ಟೆಂಪೋದಿಂದ ಇಳಿಯುತ್ತಲೇ ಬೆಟ್ಟದ ಕಡೆಗೆ ಓಡಲಾರಂಭಿಸಿದರು. ಅವರನ್ನು ಬೆನ್ನಟ್ಟಿದಾಗ ಅವರ 
ಪೈಕಿ ಶ್ರೀ . ಶ್ರೀಪಾದ ತಂದೆ ಘನಶ್ಯಾಮ ಎಂಬುವವರನ್ನು ಹಿಡಿಯಲಾಯಿತು. ಉಳಿದವರು ಕಾಡಿನಲ್ಲಿ ಓಡಿ ಹೋಗಿರುತ್ತಾರೆ. ಮತ್ತು ಓಡಿ ಹೋದವರ 
ಹೆಸರನ್ನು ಕೇಳಲಾಗಿ ಅವರ ಹೆಸರನ್ನು ಸಹ ಹೇಳಿರುತ್ತಾರೆ. ನಂತರ ಪಂಚರ ಸಮಕ್ಷಮ ಟೆಂಪೋವನ್ನು ಪರೀಕ್ಷಿಸಿದಾಗ ಅದರಲ್ಲಿ 20 ಬೀಟೆ ಮರದ 
ತುಂಡುಗಳು ಕಂಡು ಬಂದಿದ್ದು ಅವುಗಳಿಗೆ ಅರಣ್ಯ ಇಲಾಖೆಯ ಯಾವುದೇ ಛಪ್ಪಾ ವಗೈರೆ ಇಲ್ಲದೇ ಇರುವದು ಮತ್ತು ಪಾಸ್ / ಪರ್ಮಿಟ್ ಇಲ್ಲದನ್ನು ಖಾತ್ರಿ 
ಮಾಡಿಕೊಂಡೆವು. ಸದರಿ ಬೀಟೆ ತುಂಡಗಳು ಕಳ್ಳತನದಿಂದ ಸಾಗಾಟ ಮಾಡಲು ಪ್ರಯತ್ನಿಸಿದ್ದು ಖಾತ್ರಿಯಾದಂತೆ ಪಂಚರ ಸಮಕ್ಷಮ ಸ್ಥಳದಲ್ಲಿ 
ಪಂಚನಾಮೆಯನ್ನು ಬರೆದು ಈ ಬಗ್ಗೆ ಪ್ರಥಮ ವರ್ತಮಾನ ಗುನ್ನೆಯನ್ನು ದಾಖಲಿಸಿ ಗುನ್ನೆ ನಂ . 25 /2000 ಇದನ್ನು ಕಲಂ 379 , 411, ಐಪಿಸಿ ಮತ್ತು 
ಕಲಂ 24, 71ಎ, 104ಎ ರಡಿಯಲ್ಲಿ ಅಪರಾಧವನ್ನು ದಾಖಲಿಸಿಕೊಂಡೆವು. ಮತ್ತು ಆರೋಪಿಯನ್ನು ಕಾರವಾರ ಜೆ. ಎಂ .ಎಫ್. ಸಿ ನ್ಯಾಯಾಲಯಕ್ಕೆ 
ಹಾಜರುಪಡಿಸಲಾಯಿತು. ಜಪ್ತ ವಾಹನ ಮತ್ತು 20 ಬೀಟೆ ತುಂಡುಗಳನ್ನು ಅರಣ್ಯ ಇಲಾಖೆಗೆ ಕಲಂ 71 ಎ ಪ್ರಕಾರ ಕ್ರಮ ಕೈಗೊಳ್ಳಲು ಈ ಪ್ರಾಧಿಕಾರಕ್ಕೆ 
ಹಸ್ತಾಂತರಿಸಲಾಯಿತು. ಈ ಪಂಚನಾಮೆ ಪ್ರತಿಯನ್ನು ಸಾಕ್ಷಿಗೆ ತೋರಿಸಲಾಗಿ ಸದರ ಪ್ರತಿಯ ಮೇಲೆ ಸಾಕ್ಷಿಯ ಸಹಿಯನ್ನು ಸಾಕ್ಷಿಯು ಗುರುತಿಸಿ 
ಅದರಲ್ಲಿರುವ ಮಜಕೂರ ಸರಿ ಎಂದು ಹೇಳುತ್ತಾರೆ. ಅದನ್ನು ಈಗ ನಿಶಾನೆ ಪಿ -1 ಎಂದು ಗುರುತಿಸಲಾಯಿತು. ಸಾಕ್ಷಿಯ ಸಹಿಯನ್ನು ಪಿ - 1ಎ ಎಂದು 
ಗುರುತಿಸಲಾಯಿತು. ಈಗ ಪ್ರಥಮ ವರ್ತಮಾನ ಪ್ರತಿಯನ್ನು ಸಾಕ್ಷಿಯು ನೋಡಿ ಅದರಲ್ಲಿರುವ ಸಹಿಯನ್ನು ಪಿ - 2ಎ ಎಂದು ಗುರುತಿಸಲಾಯಿತು. 
ನ್ಯಾಯಾಲಯಕ್ಕೆ ಸಿಪಿಐ ರವರು ಈ ಪ್ರಕರಣದಲ್ಲಿ ಕ್ರಮಕ್ಕಾಗಿ ಪ್ರಾಧಿಕಾರದ ಮುಂದೆ ಸಲ್ಲಿಸಿದ ವರದಿಯನ್ನು ಸಾಕ್ಷಿಯು ನೋಡಿ ಸದರಿಯವರ ಸಹಿಯನ್ನು 
ಗುರುತಿಸಿ ಅದೇ ಎಂದು ತಿಳಿಸಿದರು. ಅದನ್ನು ಈಗ ಪಿ - 3 ಎಂದು ಗುರುತಿಸಲಾಯಿತು. 
ಪಾಟಿ ಸವಾಲು ಶ್ರೀ . ಎಸ್ . ಹೆಚ್ . ತಾಮ್ಮೆ ವಕೀಲರಿಂದ ಅರ್ಜಿದಾರರ ಪರ: 
ಅರ್ಜಿದಾರರ ಪರ ವಕೀಲರು ದೀರ್ಘ ಪಾಟೀ ಸವಾಲು ಮಾಡಿದರೂ ಸಹ ಇವರು ಮುಖ್ಯ ವಿಚಾರಣೆಯಲ್ಲಿ ಹೇಳಿದ ವಿಷಯಗಳನ್ನು ತಿರಸ್ಕರಿಸುವಂತಹ 
ಯಾವುದೇ ವಿಷಯವನ್ನು ಈ ಸಾಕ್ಷಿದಾರರು ಪಾಟೀ ಸವಾಲಿನಲ್ಲಿ ಹೇಳಿದ್ದು ಇರುವದಿಲ್ಲ. 
ಪಿಡಬ್ಲ್ಯೂ - 2 ದಿನಾಂಕ: 22 - 09 - 200 ರಂದು ಪೋಲಿಸರು ಹಾಗೂ ನನ್ನ ಸಮಕ್ಷಮದಲ್ಲಿ ನಮ್ಮನ್ನು ಜೀಪಿನಲ್ಲಿ ಕೂಡ್ರಿಸಿಕೊಂಡು ಬೊರೆ ಹತ್ತಿರ ಕದ್ರಾ 
ಕಡೆಯಿಂದ ಕಳ್ಳಾಟಿಕೆಯಲ್ಲಿ ಸೀಸಂ ತುಂಡುಗಳನ್ನು ಒಯ್ಯುತ್ತಾರೆಂದು ಇದ್ದ ಭಾಲ್ಕಿ ಮೇರೆಗೆ ಕಾಯಿತ್ತಿರುವಾಗ ಒಂದು ಟೆಂಪೋ ಕದ್ರಾ ಕಡೆಯಿಂದ ಬಂದಿದ್ದು 
ಟೆಂಪೋ ಅಡ್ಡಗಟ್ಟಿ ನಿಲ್ಲಿಸಲಾಗಿ ಡ್ರೈವರ್ ಸೀಟಿನಲ್ಲಿ ಇದ್ದ ಒಬ್ಬ ವ್ಯಕ್ತಿ ಮತ್ತು ಹಿಂದಿನ ಸೀಟಿನಲ್ಲಿ ಇದ್ದ 4 ಜನರು ಟೆಂಪೋದಿಂದ ಕೆಳಗಿಳಿಯಲು 
ಪಿ .ಎಸ್. ಐ. ಒಬ್ಬ ವ್ಯಕ್ತಿಯನ್ನು ಹಿಡಿದುಕೊಂಡು ಉಳಿದವರನ್ನು ಹಿಡಿಯಲು ಪ್ರಯತ್ನಿಸಿದಾಗ ಅವರು ಓಡಿ ಪರಾರಿಯಾದರು. ಹಿಡಿದ ವ್ಯಕ್ತಿಯ ಹೆಸರು 
ಮತ್ತು ವಿಳಾಸ ತೆಗೆದುಕೊಂಡು ನಂತರ ನಮ್ಮ ಸಮಕ್ಷಮ ಪೊಲೀಸರು ಸದ್ರಿ ಟೆಂಪೋವನ್ನು ನಮ್ಮ ಸಮಕ್ಷಮದಲ್ಲಿ ಜಪ್ತ ಮಾಡಿ ಪಂಚನಾಮೆ ಬರೆದರು 
ಎನ್ನುವದು ಸರಿಯಲ್ಲ. ಸದ್ರಿ ಪಂಚನಾಮೆಯನ್ನು ನಾನು ಹಾಗೂ ಇನ್ನೊಬ್ಬ ಪಂಚ ಸ್ಥಳದಲ್ಲಿ ಸಹಿ ಮಾಡಿದ್ದೆವು ಎನ್ನುವದು ಸರಿಯಲ್ಲ. ಸದ್ರಿ 
ಪಂಚನಾಮೆಯನ್ನು ಈಗ ನೋಡುತ್ತಿದ್ದು ಅದು ನಿಶಾನೆ ಪಿ1 ಎಂತಾ ಈಗಾಗಲೇ ಗುರುತಿಸಲಾಗಿದ್ದು ಸಾಕ್ಷಿ ಸಹಿಯನ್ನು ಪಿ-1ಬಿ ಅಂತಾ ಗುರುತಿಸಲಾಗಿದೆ. 
ನಾನು ಯಾವುದೇ ದಾಖಲೆಗೆ ಸಹಿ ಮಾಡುವಾಗ ಅದರಲ್ಲಿದ್ದ ಮಾಹಿತಿಯನ್ನು ಓದಿಕೊಂಡು ಸರಿ ಇದ್ದಲ್ಲಿ ಮಾತ್ರ ಸಹಿ ಮಾಡುತ್ತೇನೆ. ಪೋಲೀಸರು ನಿಶಾನೆ 
ಪಿ - 1 ರ ಮೇಲಿನ ನನ್ನ ಸಹಿಯನ್ನು ಒತ್ತಾಯ ಮಾಡಿ ತೆಗೆದುಕೊಂಡಿರುವದಿಲ್ಲ. ನಿಶಾನೆ ಪಿ - 1ಕ್ಕೆ ಓದಿ ನೋಡಿ ಸಹಿ ಮಾಡಿರುತ್ತೇನೆ. ಹಾಗೂ ಅದರಲ್ಲಿದ್ದ 
ಬರವಣಿಗೆಯು ಸರಿ ಇರುತ್ತದೆ . ಅರ್ಜಿದಾರನಿಗೆ ಸಹಾಯ ಮಾಡುವ ಸಲುವಾಗಿ ಸುಳ್ಳು ಹೇಳುತ್ತೇನೆ ಅನ್ನುವದು ಸರಿಯಲ್ಲ ಎಂದು ತಿಳಿಸಿರುತ್ತಾರೆ. 
ಪಾಟಿ ಸವಾಲು ಆರ್‌. ವಿ.ಎನ್. ವಕೀಲರವರಿಂದ: ನಾನು ಜೆ. ಎಂ .ಎಫ್.ಸಿ ನ್ಯಾಯಾಲಯದ ಮುಂದೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕ್ಷಿ ನುಡಿಯುವಾಗ 
ಪಂಚನಾಮೆಗೆ ಪೊಲೀಸ್ ಠಾಣೆಯಲ್ಲಿ ಸಹಿ ಮಾಡಿದ್ದೇನೆ ಎಂದು ಹೇಳಿರುತ್ತೇನೆ. ಹಾಗೂ ನ್ಯಾಯಾಲಯದ ಮುಂದೆ ಹೇಳಿರುವ ಸಾಕ್ಷಿ ನಿಜವಿರುತ್ತದೆ . 
ಪೊಲೀಸರು ಹೇಳಿದಂತೆ ನಾನು ಪಂಚನಾಮೆಗೆ ಸಹಿ ಮಾಡಿದ್ದೇನೆ. ಅದರಲ್ಲಿ ಬರೆದಿರುವ ಸಂಗತಿ ನನಗೆ ತಿಳಿದಿರುವದಿಲ್ಲ ಮತ್ತು ಪೊಲೀಸ್‌ರಲ್ಲಿ ಈ ಬಗ್ಗೆ 
ತಿಳಿದುಕೊಂಡಿರುವದಿಲ್ಲ. 
ಅಂಶ ನಂ . ( ಆ ): 

ದಿನಾಂಕ: 22 - 09 - 2000 ರಂದು ಬೆಳಿಗ್ಗೆ 9. 30 ಘಂಟೆಯ ಸಮಯದಲ್ಲಿ ಕೊಡಸಳ್ಳಿ ಕಡೆಯ ಕಾಡಿನಿಂದ ಸದಾಶಿವಗಡಕ್ಕೆ ಟೆಂಪೋದಲ್ಲಿ ಮರದ 
ತುಂಡುಗಳು ಕಳ್ಳ ಸಾಗಾಣಿಕೆ ಆಗುತ್ತದೆ ಎಂದು ಖಚಿತ ವರ್ತಮಾನ ಬಂದ ಮೇರೆಗೆ ಪಿಎಸ್‌ಐ ಕದ್ರಾ ಅವರ ಸಿಬ್ಬಂದಿಗಳು ಹಾಗೂ ಪಂಚರನ್ನು 
ಸರ್ಕಾರಿ ಜೀಪಿನಲ್ಲಿ ಕೂಡ್ರಿಸಿಕೊಂಡು ಬೊರೆ ಸೇತುವೆ ಹತ್ತಿರ ಹೋಗಿ ರಸ್ತೆಯಲ್ಲಿ ಕಾಯುತ್ತಿದ್ದಾಗ ಸದರಿ ಕಡೆಯಿಂದ ಒಂದು ಟೆಂಪೋ ಬಂದು 
ರಸ್ತೆ ಅಡ್ಡ ನಿಂತು ಟೆಂಪೋ ನಿಲ್ಲಿಸಲಾಗಿ ಡ್ರೈವರ್ ಶೀಟಿನಲ್ಲಿ ಇದ್ದ ವ್ಯಕ್ತಿ ಮತ್ತು ಹಿಂಬದಿಯ ಶೀಟಿನಲ್ಲಿದ್ದ ನಾಲ್ಕು ಜನರು ಟೆಂಪೋದಿಂದ ಕೆಳಗೆ 

.ಎಸ್. ಐ ರವರು ಒಬ್ಬ ವ್ಯಕ್ತಿಯನ್ನು ಹಿಡಿಯುವಷ್ಟರಲ್ಲಿ ಉಳಿದ ನಾಲ್ಕು ಜನರು ಕಾಡಿನಲ್ಲಿ ಓಡಿ ಪರಾರಿಯಾಗಿರುತ್ತಾರೆ 
ಸ್ಥಳದಲ್ಲಿ ಹಿಡಿದ ವ್ಯಕ್ತಿಯ ಹೆಸರನ್ನು ಕೇಳಲಾಗಿ ಶ್ರೀಪಾದ ತಂದೆ ಘನಶ್ಯಾಮ್ ಬೊಳ್ಳೆಕರ, ಸಾ : ಮಲ್ಲಾಪುರ ಅಂತಾ ಹೇಳಿದನು. ನಂತರ ಪಂಚರ 
ಸಮಕ್ಷಮ ಟೆಂಪೋವನ್ನು ಪರಿಶೀಲಿಸಲಾಗಿ ಅದರ ನಂಬರ ಕೆಎ -30/533 ಮಹೇಂದ್ರ ಟೆಂಪೋ ಆಗಿದ್ದು ಅದರಲ್ಲಿ ಪಾಸ್ ಯಾ ಫರ್ಮಿಟ 
ಇಲ್ಲದೇ ಮತ್ತು ಅರಣ್ಯ ಇಲಾಖೆಯ ಯಾವುದೇ ಅಧಿಕೃತ ಛಪ್ಪಾ ವಗೈರೆ ಇಲ್ಲದೇ ಇರುವ ಬೀಟೆ ಮರದ 20 ತುಂಡುಗಳು ಇದ್ದವು. 
ಅವುಗಳಿಗೆ ಪ್ರಥಮ ಮಾಹಿತಿ ವರದಿ ಸಂಖ್ಯೆ : 25 /2000, ದಿನಾಂಕ: 22 - 09 - 2000 ರಂತೆ ಗುನ್ನೆ ದಾಖಲಿಸಿಕೊಂಡಿದ್ದು ಇರುತ್ತದೆ. ಸದರ 
ವಾಹನವು ಅರಣ್ಯ ಗುನ್ನೆಯಲ್ಲಿ ಬಳಸಿದ ಬಗ್ಗೆ ( ನಿ. ಪಿ - 1ರಿಂದ ನಿ . ಪಿ - 3) ಹಾಜರುಪಡಿಸಲಾಗಿದೆ. ಇದೂ ಅಲ್ಲದೇ ಸರ್ಕಾರ 
ವಿಚಾರಣೆಯಲ್ಲಿ ಪಿಡಬ್ಲ್ಯೂ - 1 ಮತ್ತು ಪಿಡಬ್ಲ್ಯೂ -2 ಇವರು ತಮ್ಮ ಸಾಕ್ಷದಲ್ಲಿ ನಿ. ಪಿ -1ಕ್ಕೆ ಓದಿ ಸಹಿ ಹಾಕಿದ ಬಗ್ಗೆ ತಮ್ಮ ಪಾಟಿ ಸವಾಲಿನ 
ಉತ್ತರದಲ್ಲಿ ಹೇಳಿದ್ದು ಇದರಿಂದ ಮಹೇಂದ್ರ ಟೆಂಪೋ ವಾಹನದಲ್ಲಿ 20 ಸೀಸಂ ತುಂಡುಗಳು ಅರಣ್ಯ ಕಳ್ಳ ಸಾಗಾಣಿಕೆಯ ಅಪರಾಧದಲ್ಲಿ 
ಬಳಸಿಕೊಂಡಿದ್ದು ಖಚಿತಪಡಿಸುತ್ತದೆ. 


ಭಾಗ ೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೨೫ , ೨೦೧೪ 


೪೮೨೧ 


ಅಂಶ ನಂ . ( ): 

ದಿನಾಂಕ : 22 -09- 2000 ರಂದು ಕದ್ರಾ ಪೊಲೀಸ್ ಠಾಣೆಯ ಪಿ.ಎಸ್. ಐ ಇವರು ಈ ನ್ಯಾಯಾಲಯದ ಎದುರು ಹಾಜರುಪಡಿಸಿದ ವರದಿ 
ಹಾಗೂ ಅದರೊಂದಿಗೆ ಸಲ್ಲಿಸಿದ ಪ್ರಥಮ ಮಾಹಿತಿ ವರದಿ ಸಂಖ್ಯೆ : 25 /2000 ಮತ್ತು ಪಂಚನಾಮೆಯನ್ನು ( ಪಿ - 1 ರಿಂದ ಪಿ - 3) ಪರಿಶೀಲಿಸಲಾಗಿದೆ. 
ಆರೋಪಿತ ಅರ್ಜಿದಾರ / ವಾಹನ ಮಾಲೀಕ ಸ್ವತ: ತನ್ನ ಮಹೇಂದ್ರ ವಾಹನ ಸಂಖ್ಯೆ: KA - 30/ 533 ನೇದರಲ್ಲಿ ಅನಧಿಕೃತವಾಗಿ ಯಾವುದೇ ಪಾಸ್ ಯಾ 
ಪರ್ಮಿಟ್ ಅಥವಾ ತತ್ಸಂಬಂಧ ಯಾವುದೇ ಅಧಿಕೃತ ದಾಖಲೆ ಇಲ್ಲದೇ ಸೀಸಂ ತುಂಡುಗಳನ್ನು ಕಳ್ಳಸಾಗಾಣಿಕೆಯಿಂದ ಸಾಗಿಸುವಾಗ ಸಿಕ್ಕಿಬಿದ್ದಿರುತ್ತಾರೆ 
ಎಂಬುದು ಖಚಿತವಾಗುತ್ತದೆ. ಆದರೆ, ಸದರ ಅರ್ಜಿದಾರನಾಗಲಿ ಅಥವಾ ಅವರ ಪರ ವಕಾಲತ್‌ವಹಿಸಿದ ನ್ಯಾಯವಾದಿಗಳಾಗಲಿ ತಮ್ಮ ಹೇಳಿಕೆಯನ್ನು 
ಸಮರ್ಥಿಸಬಹುದಾದಂತಹ ಯಾವುದೇ ದಾಖಲೆ/ ಸಾಕ್ಷಿ ಪುರಾವೆಗಳನ್ನು ಒದಗಿಸುವಲ್ಲಿ ವಿಫಲರಾಗಿದ್ದಾರೆ. ಆದ್ದರಿಂದ ಫಿರ್ಯಾದುದಾರರು ಒದಗಿಸಿದ 
ದಾಖಲೆಗಳು ಅಂದರೆ ಪ್ರಥಮ ಮಾಹಿತಿ ವರದಿ, ಪಂಚನಾಮೆ ಹಾಗೂ ಸಾಕ್ಷಿ ಹೇಳಿಕೆಗಳನ್ನು ಅಧಿಕೃತವೆಂದು ಪರಿಗಣಿಸಲಾಗಿದೆ. 

- ಪ್ರಸ್ತುತ ಪ್ರಕರಣದಲ್ಲಿ ವಾಹನ ಮಾಲೀಕರೇ ಸ್ವತ: ತಮ್ಮ ಸ್ವಂತ ಮಹೇಂದ್ರ ಟೆಂಪೋ ವಾಹನ ಸಂಖ್ಯೆ : KA- 30/ 533 ನೇದರಲ್ಲಿ ಅನಧಿಕೃತವಾಗಿ 
ಪಾಸ್ ಯಾ ಪರ್ಮಿಟ್ ಇಲ್ಲದೇ ಮತ್ತು ಇಲಾಖೆಯ ಯಾವುದೇ ಛಪ್ಪಾ ಮೊಹರ್ ಇಲ್ಲದ ಸೀಸಂ ತುಂಡುಗಳನ್ನು ಕಳ್ಳಸಾಗಾಣಿಕೆ ಮಾಡುವಾಗ 
ಸಿಕ್ಕಿಬಿದ್ದಿರುತ್ತಾರೆ. ಇಲ್ಲಿ ಅಪರಾಧಿಯೇ ಸ್ವತ : ವಾಹನದ ಮಾಲೀಕ ಮತ್ತು ಅರ್ಜಿದಾರ ಆಗಿದ್ದಾರೆ ಎನ್ನುವದು ದೃಢಪಟ್ಟಿದೆ . 
ಅಂಶ ನಂ . ( ಈ ): 

ಈ ಪ್ರಕರಣದಲ್ಲಿ ಮಾನ್ಯ ಸಹಾಯಕ ಅಭಿಯೋಗ ನಿರ್ದೇಶಕರು ಈ ಪ್ರಕರಣದ ಗುನ್ನೆ ದಾಖಲಿಸಿದ ಹಾಗೂ ಸಾಕ್ಷಿಗಳ ವಿಚಾರಣೆಯಿಂದ 
ಹೇಳಿಕೆಯನ್ನು ದಾಖಲು ಮಾಡಿಕೊಳ್ಳಲಾಗಿದ್ದು, ಸದರ ಅರ್ಜಿದಾರನಾಗಲಿ ಅಥವಾ ಅವರ ಪರ ವಕಾಲತ್‌ವಹಿಸಿದ ನ್ಯಾಯವಾದಿಗಳಾಗಲಿ ತಮ್ಮ 
ಹೇಳಿಕೆಯನ್ನು ಸಮರ್ಥಿಸಬಹುದಾದಂತಹ ಯಾವುದೇ ದಾಖಲೆ/ ಸಾಕ್ಷಿ ಪುರಾವೆಗಳನ್ನು ಒದಗಿಸುವಲ್ಲಿ ವಿಫಲರಾಗಿದ್ದಾರೆ. ಮುಂದುವರಿದು ಸಹಾಯಕ 
ಅಭಿಯೋಗ ನಿರ್ದೇಶಕರು ತಮ್ಮ ವಾದ ಪುಷ್ಟಿಕರಿಸಲು ಮಾನ್ಯ ಸರ್ವೋಚ್ಚ ನ್ಯಾಯಾಲಯದ ತೀರ್ಪು 2009 ( 1) Crime Page 25 ಇದನ್ನು 
ನೀಡಿರುತ್ತಾರೆ ಮತ್ತು ಸಹಾಯಕ ಅಭಿಯೋಗ ನಿರ್ದೇಶಕರು ಹಾಜರುಪಡಿಸಿದ ಮಾನ್ಯ ಸರ್ವೋಚ್ಚ ನ್ಯಾಯಾಲಯದ ತೀರ್ಪು ನೋಡಲಾಗಿ ಯಾವುದೇ 
ವಾಹನವು ಅರಣ್ಯ ಉತ್ಪನ್ನಗಳ ಅನಧಿಕೃತ ಸಾಗಾಟ ಮಾಡಲು ಬಳಸಿದ್ದಲ್ಲಿ ಅದು Deforestation ಆಗಲು ಕಾರಣವಾಗುತ್ತದೆ ಎಂದು ಭಾವಿಸಬೇಕು 
ಹಾಗೂ ಇದು ನೈಸರ್ಗಿಕ ಅಸಮತೋಲನಕ್ಕೆ ಕಾರಣವಾಗುತ್ತದೆ. ಅರಣ್ಯ ಕಾಪಾಡುವದು ಇಲಾಖೆಯ ಕರ್ತವ್ಯವಾಗಿದ್ದು ಅನಧಿಕೃತವಾಗಿ ವಾಹನವನ್ನು 
ಮರಗಳ ಸಾಗಾಟಕ್ಕೆ ಬಳಸಿದರೆ ಬಹಿರಂಗ ಹರಾಜು ಮಾಡಬಹುದೆಂದು ಆದೇಶ ಮಾಡಿದ್ದು ಇರುತ್ತದೆ. ಆದ್ದರಿಂದ ಪರ ಹಾಗೂ ಅರ್ಜಿದಾರರ ಪರ 
ದಾಖಲೆಗಳನ್ನು , ಸಾಕ್ಷಿಗಳ ಹೇಳಿಕೆಗಳನ್ನು ಪರಿಶೀಲಿಸಲಾಗಿ, ಮಹೇಂದ್ರ ಟೆಂಪೋ ವಾಹನಸಂಖ್ಯೆ: KA- 30/533 ಇದು ದಿನಾಂಕ: 22 - 09 - 2000 ರಂದು 
ಪ್ರಥಮ ಮಾಹಿತಿ ಸಂಖ್ಯೆ: 25 /2000 - 01, ದಿನಾಂಕ: 22 - 09 -2000 ರನ್ವಯ ದಾಖಲಾದ ಗುನ್ನೆಯಲ್ಲಿ ಅನಧಿಕೃತವಾಗಿ ಸೀಸಂ 20 ತುಂಡುಗಳು ಕಳ್ಳ 
ಸಾಗಾಣಿಕೆ ಮಾಡುವಲ್ಲಿ ತೊಡಗಿಸಿಕೊಂಡಿದ್ದು ದೃಢಪಟ್ಟಿರುವದರಿಂದ ಕರ್ನಾಟಕ ಅರಣ್ಯ ಕಾಯಿದೆ 71 ( ಎ) ರಡಿಯಲ್ಲಿ ಮುಟ್ಟುಗೋಲು ಹಾಕಿಕೊಳ್ಳಬೇಕೆನ್ನುವ 
ಅಂಶವು ಮನದಟ್ಟಾಗಿದೆ. 
ಆದ್ದರಿಂದ ಈ ಕೆಳಗಿನಂತೆ ಆದೇಶ: 

ಆದೇಶ: 
ಮೇಲ್ಕಾಣಿಸಿದ ಎಲ್ಲಾ ಅಂಶಗಳನ್ನು ಪರಿಗಣಿಸಿ ಟಿ.ಹೀರಾಲಾಲ್, ಭಾ . ಅ. ಸೇ ., ಅಧಿಕಾರಿಯುತ ಅಧಿಕಾರಿ ಹಾಗೂ ಉಪ ಅರಣ್ಯ 
ಸಂರಕ್ಷಣಾಧಿಕಾರಿ, ಕಾರವಾರ ವಿಭಾಗ, ಕಾರವಾರ ಆದ ನಾನು ಈ ಮೂಲಕ ಆದೇಶಿಸುವದೇನೆಂದರೆ ಈ ಗುನ್ನೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕರ್ನಾಟಕ 
ಅರಣ್ಯ ಕಾಯಿದೆ 1963ರ ಅನುಚ್ಛೇದ 71 ( ಎ ) ಈ ತಾರೀಖಿನ ವರೆಗೆ ಆದ ತಿದ್ದುಪಡಿ ಪ್ರಕಾರ ಮಹೇಂದ್ರ ಟೆಂಪೋ ವಾಹನಸಂಖ್ಯೆ: KA - 30/ 533 ಮತ್ತು 
ಅದರಲ್ಲಿದ್ದ ಸೀಸಂ ತುಂಡುಗಳು 20 = 0 .409 ಫ . ಮೀ . ಈ ಮೂಲಕ ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಂಡಿರುತ್ತೇನೆ. 
ವಾಹನದ ವಿವರ: 
1) ನೋಂದಣಿ ಸಂಖ್ಯೆ 

KA - 30/ 533 
2) ಇಂಜಿನ್ ನಂಬರ 

54 004930 
3) ಚಾಸಿ ನಂಬರ 

F5 470 DS42 ND 
4) ವಾಹನದ ಮಾದರಿ : ಮಹೇಂದ್ರ ಟೆಂಪೊ ( ನಾಲ್ಕು ಗಾಲಿ) 
ಈ ಆದೇಶವನ್ನು ಹೊರಡಿಸಿದ 30 ದಿನಗಳ ಅವಧಿಯಲ್ಲಿ ಮೇಲ್ಮನವಿಯನ್ನು ಸಲ್ಲಿಸದೇ ಇದ್ದಲ್ಲಿ ಇದೇ ಅಂತಿಮ ಆದೇಶವಾಗಿರುತ್ತದೆ. ಈ 
ಆದೇಶವನ್ನು ಈ ಹೊತ್ತಿನ ದಿನಾಂಕ:17 - 10 - 2014 ರಂದು ಈ ನ್ಯಾಯಾಲಯದಲ್ಲಿ ಮೊಹರು ಹಾಕಿ ನನ್ನ ಸಹಿಯೊಂದಿಗೆ ಬಿಡುಗಡೆ ಮಾಡಿರುತ್ತೇನೆ. 

ಟಿ.ಹೀರಾಲಾಲ್, ಭಾ. ಅ. ಸೇ . 
PR. 1036 

ಅಧಿಕಾರಿಯುತ ಅಧಿಕಾರಿ ಹಾಗೂ 
SC . 5 

ಉಪ ಅರಣ್ಯ ಸಂರಕ್ಷಣಾಧಿಕಾರಿ , ಕಾರವಾರ ವಿಭಾಗ, ಕಾರವಾರ . 

ಔಷಧ ನಿಯಂತ್ರಣ ಇಲಾಖೆ 
ಕರ್ನಾಟಕ ರಾಜ್ಯದ ಔಷಧ ನಿಯಂತ್ರಕರ ಕಛೇರಿ, ಅರಮನೆ ರಸ್ತೆ , ಬೆಂಗಳೂರು-560 001, 

ಅಧಿಕೃತಜ್ಞಾಪನ | 
ಸಂಖ್ಯೆ: ಔನಿಇ/ 96 / ಸಿಬ್ಬಂದಿ /2014 - 15, ದಿನಾಂಕ: 06.12.2014 
ಅಧಿಕೃತ ಜ್ಞಾಪನ ಸಂಖ್ಯೆ: ಔನಿಇ/96 /ಸಿಬ್ಬಂದಿ /2014 - 15 , ದಿನಾಂಕ: 18.09.2014ರಲ್ಲಿ ಔಷಧ ನಿಯಂತ್ರಣ ಇಲಾಖೆಯಲ್ಲಿ ಜೂನಿಯರ್ 
ಸೈಂಟಿಫಿಕ್ ಆಫೀಸರ್ ಬ್ಯಾಕ್ ಲಾಗ್ ಹುದ್ದೆಗೆ ನೇಮಕ ಹೊಂದಿ ತರಬೇತಿಯಲ್ಲಿದ್ದ ಈ ಕೆಳಕಂಡ ಜೂನಿಯರ್ ಸೈಂಟಿಫಿಕ್ ಆಫೀಸರ್‌ಗಳನ್ನು , ಈ ಕೂಡಲೇ 
ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಅವರ ಹೆಸರಿನ ಮುಂದೆ ನಮೂದಿಸಿರುವ ಔಷಧ ಪರೀಕ್ಷಾ ಪ್ರಯೋಗಾಲಯಗಳಿಗೆ 
ಸ್ಥಳನಿಯುಕ್ತಿಗೊಳಿಸಿ ನೇಮಕ ಮಾಡಲಾಗಿದೆ. 


೪೮೨೨ 


ಕರ್ನಾಟಕ ರಾಜ್ಯಪತ್ರ , ಗುರುವಾರ, ಡಿಸೆಂಬರ್ ೨೫ , ೨೦೧೪ 


ಭಾಗ ೩ 


ಕ್ರಮ 
ಸಂಖ್ಯೆ 


ಆ 


ಅಧಿಕಾರಿಯ ಹೆಸರು 

ಸ್ಥಳ ನಿಯುಕ್ತಿಗೊಳಿಸಿ ನೇಮಿಸಲಾದ ಕಛೇರಿ ಹಾಗೂ ಹುದ್ದೆ 
ಶ್ರೀ / ಶ್ರೀಮತಿ 

- 2 
ಚೈತ್ರಾಮಣಿ ಬಿ .ಎಸ್. 

ಪ್ರಾದೇಶಿಕ ಔಷಧ ಪರೀಕ್ಷಾ ಪ್ರಯೋಗಾಲಯ , ಬಳ್ಳಾರಿ 
ಜಿ , ನರೇಶ್ 

ಪ್ರಾದೇಶಿಕ ಔಷಧ ಪರೀಕ್ಷಾ ಪ್ರಯೋಗಾಲಯ, ಬಳ್ಳಾರಿ 
ಕೃಷ್ಣ ಜಾಧವ್ 

ಪ್ರಾದೇಶಿಕ ಔಷಧ ಪರೀಕ್ಷಾ ಪ್ರಯೋಗಾಲಯ, ಬಳ್ಳಾರಿ 
ತೇಜಸ್ವಿನಿ ಸಿ. 

ಪ್ರಾದೇಶಿಕ ಔಷಧ ಪರೀಕ್ಷಾ ಪ್ರಯೋಗಾಲಯ, ಬಳ್ಳಾರಿ 
ಪಾಟೀಲ್ ಶಿವರಾಮನ್ 

ಪ್ರಾದೇಶಿಕ ಔಷಧ ಪರೀಕ್ಷಾ ಪ್ರಯೋಗಾಲಯ , ಬಳ್ಳಾರಿ 
ಮಂಜುತೇಜ್ ಟಿ. ಆರ್. 

ಪ್ರಾದೇಶಿಕ ಔಷಧ ಪರೀಕ್ಷಾ ಪ್ರಯೋಗಾಲಯ , ಬಳ್ಳಾರಿ 
ಮೇಲ್ಕಾಣಿಸಿದ ಅಧಿಕಾರಿಗಳನ್ನು ದಿನಾಂಕ: 06.12 .2014ರ ಅಪರಾಹ್ನದಂದು ಕೇಂದ್ರ ಕಛೇರಿಯಲ್ಲಿನ ತರಬೇತಿ ಅವಧಿಯಿಂದ 
ಬಿಡುಗಡೆಗೊಳಿಸಲಾಗಿದೆ. 
PR , 1089 

ರಘುರಾಮ ಭಂಡಾರಿ 
SC, 50 

ಔಷಧ ನಿಯಂತ್ರಕರು 
ಔಷಧ ನಿಯಂತ್ರಣ ಇಲಾಖೆ 
ಕರ್ನಾಟಕ ರಾಜ್ಯದ ಔಷಧ ನಿಯಂತ್ರಕರ ಕಛೇರಿ, ಅರಮನೆ ರಸ್ತೆ, ಬೆಂಗಳೂರು- 560 001, 

ಅಧಿಕೃತಜ್ಞಾಪನ 
ಸಂಖ್ಯೆ : ಔನಿಇ/ 97/ ಸಿಬ್ಬಂದಿ/2014 - 15, ದಿನಾಂಕ: 06.12.2014 
ಅಧಿಕೃತ ಜ್ಞಾಪನ ಸಂಖ್ಯೆ : ಔನಿಇ/ 97/ಸಿಬ್ಬಂದಿ/ 2014- 15, ದಿನಾಂಕ: 18 .09.2014ರಲ್ಲಿ ಔಷಧ ನಿಯಂತ್ರಣ ಇಲಾಖೆಯ ಔಷಧ ಪರಿವೀಕ್ಷಕರ 
ಹುದ್ದೆಗೆ ನೇಮಕ ಹೊಂದಿ ತರಬೇತಿಯಲ್ಲಿದ್ದ ಈ ಕೆಳಕಂಡ ಅಧಿಕಾರಿಗಳನ್ನು, ಈ ಕೂಡಲೇ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಅವರ 
ಹೆಸರಿನ ಮುಂದೆ ನಮೂದಿಸಿರುವ ಕಛೇಗಳಿಗೆ ಔಷಧ ಮತ್ತು ಕಾಂತಿವರ್ಧಕ ಕಾಯ್ದೆ 1940ರ ಸೆಕ್ಷನ್ 21ರ ಅಡಿಯಲ್ಲಿ ಪರಿವೀಕ್ಷಕರಾಗಿ ನೇಮಿಸಿ ಸ್ಥಳ 
ನಿಯುಕ್ತಿಗೊಳಿಸಲಾಗಿದೆ. 
ಕ್ರಮ ಔಷಧ ಪರಿವೀಕ್ಷಕರ ಹೆಸರು 

ಸ್ಥಳ ನಿಯುಕ್ತಿಗೊಳಿಸಿ ನೇಮಿಸಲಾದ ಕಛೇರಿ ಹಾಗೂ ಹುದ್ದೆ 
ಸಂಖ್ಯೆ 

ಶ್ರೀ / ಶ್ರೀಮತಿ 
ನಂದಿನಿ ಎನ್ . 

ಔಷಧ ಪರಿವೀಕ್ಷಕರು -1, ಕೇಂದ್ರ ಕಛೇರಿ 

- ಖಾಲಿ ಇರುವ ಹುದ್ದೆ . 
| ರೇಣುಪ್ರಸಾದ್ ಎಂ . ಯು . ಔಷಧ ಪರಿವೀಕ್ಷಕರು , ಉತ್ತರಕನ್ನಡ ವೃತ್ತ, ಕಾರವಾರ 

- ಖಾಲಿ ಇರುವ ಹುದ್ದೆ. 
3 ನೇಹಾ ಮುರ್ಗಿ 

ಔಷಧ ಪರಿವೀಕ್ಷಕರು - 2, ಕೇಂದ್ರ ಕಛೇರಿ 

- ಖಾಲಿ ಇರುವ ಹುದ್ದೆ. 
| ಉದಯ್‌ಕಿಶೋರ್ ಪಿ . | ಔಷಧ ಪರಿವೀಕ್ಷಕರು -3, ಕೇಂದ್ರ ಕಛೇರಿ 

- ಖಾಲಿ ಇರುವ ಹುದ್ದೆ . 
5 | ದಯಾನಂದ ಕಾಡದೇವರ ಔಷಧ ಪರಿವೀಕ್ಷಕರು - 4, ಕೇಂದ್ರ ಕಛೇರಿ 

- ಖಾಲಿ ಇರುವ ಹುದ್ದೆ. 
6 | ಸುಹಾಸಿನಿ ಎನ್. 

ಔಷಧ ಪರಿವೀಕ್ಷಕರು ( ಗುಪ್ತವಾರ್ತೆ - 1), ರಾಜ್ಯ ಗುಪ್ತವಾರ್ತಾ ಶಾಖೆ, 

ಕೇಂದ್ರ ಕಛೇರಿ- ಖಾಲಿ ಇರುವ ಹುದ್ದೆ 
7 | ಸಚಿನ್ 

ಔಷಧ ಪರಿವೀಕ್ಷಕರು -2, ರಾಯಚೂರು ವೃತ್ತ, ರಾಯಚೂರು 

- ಹೊಸದಾಗಿ ಸೃಜನೆಯಾದ ಹುದ್ದೆ 
ವಿಭಾ ಎಲ್. 

ಔಷಧ ಪರಿವೀಕ್ಷಕರು - 7, ಕೇಂದ್ರಕಛೇರಿ 

- ಹೊಸದಾಗಿ ಸೃಜನೆಯಾದ ಹುದ್ದೆ 
ಸವಿತಾ ಬಿ. ಎನ್. 

ಔಷಧ ಪರಿವೀಕ್ಷಕರು - 3 , ಸಹಾಯಕ ಔಷಧ ನಿಯಂತ್ರಕರ ಕಛೇರಿ, 
ಧಾರವಾಡ ವೃತ್ತ, ಹುಬ್ಬಳ್ಳಿ 
- ಹೊಸದಾಗಿ ಸೃಜನೆಯಾದ ಹುದ್ದೆ 


2 


. 


4 


. 


ಭಾಗ ೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೨೫, ೨೦೧೪ 


೪೮೨೩ 


ಸಂಖ್ಯೆ 


*)2 


ಕ್ರಮ ಔಷಧ ಪರಿವೀಕ್ಷಕರ ಹೆಸರು 

ಸ್ಥಳ ನಿಯುಕ್ತಿಗೊಳಿಸಿ ನೇಮಿಸಲಾದ ಕಛೇರಿ ಹಾಗೂ ಹುದ್ದೆ 
ಶ್ರೀ / ಶ್ರೀಮತಿ 
10 | ಚಂದ್ರಪ್ರಭಾ ಕೆ. 

ಔಷಧ ಪರಿವೀಕ್ಷಕರು - 2, ತುಮಕೂರು ವೃತ್ತ, ಉಪ ಔಷಧ ನಿಯಂತ್ರಕರ 
ಪ್ರಾದೇಶಿಕ ಕಛೇರಿ, ತುಮಕೂರು 

- ಹೊಸದಾಗಿ ಸೃಜನೆಯಾದ ಹುದ್ದೆ 
ಮೇಲ್ಕಾಣಿಸಿದ ಅಧಿಕಾರಿಗಳನ್ನು ದಿನಾಂಕ : 06 .12.2014ರ ಅಪರಾಹ್ನದಂದು ಕೇಂದ್ರ ಕಛೇರಿಯಲ್ಲಿನ ತರಬೇತಿ ಅವಧಿಯಿಂದ 
ಬಿಡುಗಡೆಗೊಳಿಸಲಾಗಿದೆ. 
PR . 1090 

ರಘುರಾಮ ಭಂಡಾರಿ 
Sc. 50 

ಔಷಧ ನಿಯಂತ್ರಕರು 
ಔಷಧ ನಿಯಂತ್ರಣ ಇಲಾಖೆ 
ಕರ್ನಾಟಕ ರಾಜ್ಯದ ಔಷಧ ನಿಯಂತ್ರಕರ ಕಛೇರಿ, ಅರಮನೆ ರಸ್ತೆ, ಬೆಂಗಳೂರು-560 001. 

ಕಛೇರಿ ಆದೇಶ ಸಂಖ್ಯೆ: ಔನಿಇ/97 / ಸಿಬ್ಬಂದಿ/ 2014 - 15, ದಿನಾಂಕ: 08.12.2014. 
ವಿಷಯ : ತರಬೇತಿಯಿಂದ ಬಿಡುಗಡೆ ಹೊಂದಿದ ಔಷಧ ಪರಿವೀಕ್ಷಕರು ಹುದ್ದೆಯ ಪ್ರಭಾರವನ್ನು ವಹಿಸಿಕೊಳ್ಳುವ ಬಗ್ಗೆ. 

ಉಲ್ಲೇಖ: ಅಧಿಕೃತ ಜ್ಞಾಪನ ಸಂಖ್ಯೆ: ಔನಿಇ/97/ ಸಿಬ್ಬಂದಿ/ 2014 - 15, ದಿನಾಂಕ: 06.12.2014. 
ಔಷಧ ಪರಿವೀಕ್ಷಕರ ಹುದ್ದೆಗೆ ನೇಮಕಾತಿ ಹೊಂದಿ ತರಬೇತಿ ಅವಧಿಯಲ್ಲಿದ್ದ ಅಧಿಕಾರಿಗಳನ್ನು ಉಲ್ಲೇಖಿತ ಆದೇಶದನ್ವಯ 
ಸ್ಥಳನಿಯುಕ್ತಿಗೊಳಿಸಲಾಗಿದೆ. 

ಈ ಹಿನ್ನೆಲೆಯಲ್ಲಿ, ಕೇಂದ್ರ ಕಛೇರಿಗೆ ನಿಯುಕ್ತಿಗೊಂಡಿರುವ ಕೆಳಕಂಡ ಅಧಿಕಾರಿಗಳು ಕಲಂ (4) ರಲ್ಲಿ ನಮೂದಿಸಿದಂತೆ ಪ್ರಭಾರವನ್ನು ವಹಿಸಿಕೊಳ್ಳಲು 
ಮತ್ತು ವಹಿಸಿಕೊಡಲು ಆದೇಶಿಸಿದೆ. 

ಅಧಿಕಾರಿಯ ಹೆಸರು ಸ್ಥಳನಿಯುಕ್ತಿಗೊಂಡ ಕಛೇರಿ ಹಾಗೂ ಹುದ್ದೆ ಪ್ರಭಾರ ವಹಿಸಿಕೊಡುವ ಹಾಗೂ ವಹಿಸಿಕೊಳ್ಳುವ ಬಗ್ಗೆ. 

ಶ್ರೀ / ಶ್ರೀಮತಿ 
ನಂದಿನಿ ಎನ್. ಔಷಧ ಪರಿವೀಕ್ಷಕರು - 1, 

ಸದರಿ ಹುದ್ದೆಯನ್ನು ಅಧಿಕ ಪ್ರಭಾರದ ಮೇರೆಗೆ 
ಕೇಂದ್ರ ಕಛೇರಿ 

ನಿರ್ವಹಿಸುತ್ತಿರುವ ಶ್ರೀಮತಿ ನಮ್ರತಾ ಹಳ್ಳೂರ, ಔಷಧ 
- ಖಾಲಿ ಇರುವ ಹುದ್ದೆ. 

ಪರಿವೀಕ್ಷಕರು- 8, ಕೇಂದ್ರ ಕಛೇರಿರವರಿಂದ ಪ್ರಭಾರವನ್ನು 

ವಹಿಸಿಕೊಳ್ಳುವುದು. 
2 ನೇಹಾ ಮುರ್ಗಿ ಔಷಧ ಪರಿವೀಕ್ಷಕರು - 2 , 

ಸದರಿ ಹುದ್ದೆಯನ್ನು ಅಧಿಕ ಪ್ರಭಾರದ ಮೇರೆಗೆ 
ಕೇಂದ್ರ ಕಛೇರಿ 

ನಿರ್ವಹಿಸುತ್ತಿರುವ ಶ್ರೀ ಪಿ . ರಮೇಶ್, ಸಹಾಯಕ ಔಷಧ 

ನಿಯಂತ್ರಕರು -2 , ಕೇಂದ್ರ ಕಛೇರಿರವರಿಂದ ಪ್ರಭಾರವನ್ನು 
- ಖಾಲಿ ಇರುವ ಹುದ್ದೆ. 

ವಹಿಸಿಕೊಳ್ಳುವುದು. 
3 | ಉದಯ್ಕಿಶೋರ್ ಪಿ . | ಔಷಧ ಪರಿವೀಕ್ಷಕರು - 3, 

ಸದರಿ ಹುದ್ದೆಯನ್ನು ಅಧಿಕ ಪ್ರಭಾರದ ಮೇರೆಗೆ 
ಕೇಂದ್ರ ಕಛೇರಿ 

ನಿರ್ವಹಿಸುತ್ತಿರುವ ಶ್ರೀಮತಿ ನಮ್ರತಾ ಹಳ್ಳೂರ, ಔಷಧ 

ಪರಿವೀಕ್ಷಕರು - 8, ಕೇಂದ್ರ ಕಛೇರಿರವರಿಂದ ಪ್ರಭಾರವನ್ನು 
- ಖಾಲಿ ಇರುವ ಹುದ್ದೆ . 

ವಹಿಸಿಕೊಳ್ಳುವುದು, 
4 | ದಯಾನಂದ ಕಾಡದೇವರ ಔಷಧ ಪರಿವೀಕ್ಷಕರು - 4 , 

ಸದರಿ ಹುದ್ದೆಯನ್ನು ಅಧಿಕ ಪ್ರಭಾರದ ಮೇರೆಗೆ 
ಕೇಂದ್ರ ಕಛೇರಿ 

ನಿರ್ವಹಿಸುತ್ತಿರುವ ಶ್ರೀ ಉಮಾಕಾಂತ್ ಆರ್. ಪಾಟೀಲ್, 

ಸಹಾಯಕ ಔಷಧ ನಿಯಂತ್ರಕರು - 3, ಕೇಂದ್ರ ಕಛೇರಿರವರಿಂದ 
- ಖಾಲಿ ಇರುವ ಹುದ್ದೆ. 

ಪ್ರಭಾರವನ್ನು ವಹಿಸಿಕೊಳ್ಳುವುದು. 
5 | ಸುಹಾಸಿನಿ ಎನ್. 

ಔಷಧ ಪರಿವೀಕ್ಷಕರು ( ಗುಪ್ತವಾರ್ತೆ ) -1, ಸದರಿ ಹುದ್ದೆಯನ್ನು ಅಧಿಕ ಪ್ರಭಾರದ ಮೇರೆಗೆ 
ರಾಜ್ಯ ಗುಪ್ತ ವಾರ್ತಾ ಶಾಖೆ, 

ನಿರ್ವಹಿಸುತ್ತಿರುವ ಶ್ರೀಮತಿ ನಾಗಠಾಣ ಶ್ವೇತಾ ವೀರಣ್ಣಾ, ಔಷಧ 
ಕೇಂದ್ರ ಕಛೇರಿ- ಖಾಲಿ ಇರುವ ಹುದ್ದೆ | 

ಪರಿವೀಕ್ಷಕರು ( ಗುಪ್ತವಾರ್ತೆ )- 6, ರಾಜ್ಯ ಗುಪ್ತವಾರ್ತಾ ಶಾಖೆ, 

ಕೇಂದ್ರ ಕಛೇರಿರವರಿಂದ ಪ್ರಭಾರವನ್ನು ವಹಿಸಿಕೊಳ್ಳುವುದು. 
6 | ವಿಭಾ ಎಲ್. ಔಷಧ ಪರಿವೀಕ್ಷಕರು -7, 

ಸದರಿ ಹುದ್ದೆಯನ್ನು ಅಧಿಕ ಪ್ರಭಾರದ ಮೇರೆಗೆ 
ಕೇಂದ್ರ ಕಛೇರಿ 

ನಿರ್ವಹಿಸುತ್ತಿರುವ ಶ್ರೀಮತಿ ನಮ್ರತಾ ಹಳ್ಳೂರ, ಔಷಧ 
- ಹೊಸದಾಗಿ ಸೃಜನೆಯಾದ ಹುದ್ದೆ 

ಪರಿವೀಕ್ಷಕರು - 8, ಕೇಂದ್ರ ಕಛೇರಿರವರಿಂದ ಪ್ರಭಾರವನ್ನು 
ವಹಿಸಿಕೊಳ್ಳುವುದು. 


R .N .I. No. KARBIL /2001/47147 POSTAL REGN . No. RNP /KA /BGS/2202/2014- 16 
Licensed to post without prepayment WPP No . 297 
೪೮೨೪ 

ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೨೫ , ೨೦೧೪ 


ಭಾಗ ೩ 


ಸಂಬಂಧಪಟ್ಟ ಅಧಿಕಾರಿಗಳು ತಮ್ಮ ಹುದ್ದೆಯ ಪ್ರಭಾರವನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ವಹಿಸಿಕೊಡುವ ಹಾಗೂ ವಹಿಸಿಕೊಳ್ಳುವ 
ಪ್ರಕ್ರಿಯೆಯನ್ನು ಮುಗಿಸತಕ್ಕದ್ದು ಹಾಗೂ ತಮ್ಮ ಬಳಿ ಯಾವುದೇ ತನಿಖಾ ಕಡತಗಳನ್ನು , ವಶಪಡಿಸಿಕೊಂಡ ದಾಖಲೆ, ಮುದ್ದೆಮಾಲ್ ಇತ್ಯಾದಿ ಇದ್ದಲ್ಲಿ 
ಅವುಗಳನ್ನು 2- 3 ದಿನಗಳಲ್ಲಿ ಎಲ್ಲಾ ವಿವರಗಳೊಂದಿಗೆ ಹಸ್ತಾಂತರಿಸಿ, ವರದಿ ಸಲ್ಲಿಸುವಂತೆ ಆದೇಶಿಸಿದೆ. 
PR, 1091 

ರಘುರಾಮ ಭಂಡಾರಿ 
Sc. 50 

ಔಷಧ ನಿಯಂತ್ರಕರು 
ಸಹಕಾರ ಇಲಾಖೆ 
ಸಹಕಾರ ಸಂಘಗಳ ಉಪ ನಿಬಂಧಕರು , ಮಿನಿ ವಿಧಾನ ಸೌಧ, ಕೊಠಡಿ ಸಂಖ್ಯೆ :305 , 2 ನೇ ಮಹಡಿ, ತುಮಕೂರು ಜಿಲ್ಲೆ. 

- ತುಮಕೂರು ಇವರ ಕಾರ್ಯಾಲಯದ ನಡವಳಿಕೆಗಳು. 
ವಿಷಯ :- ಸ್ಥಗಿತಗೊಂಡಿರುವ ಶ್ರೀ ರಂಗನಾಥ ರೇಡಿಮೇಡ್ ಡ್ರೆಸ್ ಮೇಕರ್ ಸಹಕಾರ ಸಂಘ ನಿ . 

ಚೇಳೂರು, ಗುಬ್ಬಿ ತಾಲ್ಲೂಕು, ತುಮಕೂರು ಜಿಲ್ಲೆ ಈ ಸಂಘವನ್ನು ಸಮಾಪನೆಗೊಳಿಸುವ ಬಗ್ಗೆ. 
ಉಲ್ಲೇಖ:- 1) ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು ತುಮಕೂರು ಉಪ ವಿಭಾಗ, ತುಮಕೂರು 

ಇವರ ಪತ್ರ ಸಂಖ್ಯೆ . ಸನಿ32 / ಸಮಾಪನೆ/39/2014 -15, ದಿನಾಂಕ: 30 - 9 -2014 . 

2) ಪ್ರಜಾಪ್ರಗತಿ ದಿನಪತ್ರಿಕೆ ಪ್ರಕಟಣೆ ದಿನಾಂಕ : 14 - 9 - 2014 
ಪ್ರಸ್ತಾವನೆ: 

ಸ್ಥಗಿತಗೊಂಡಿರುವ ಶ್ರೀ ರಂಗನಾಥ ರೇಡಿಮೇಡ್ ಡ್ರೆಸ್ ಮೇಕರ್ ಸಹಕಾರ ಸಂಘ ನಿ , ಚೇಳೂರು, ಗುಬ್ಬಿ ತಾಲ್ಲೂಕು, ಈ ಸಹಕಾರ ಸಂಘವು 
ಕ್ರಮ ಸಂಖ್ಯೆ:ಎಆರ್‌ಟಿ- 32 /1230 /1965 - 66 ದಿನಾಂಕ 29 - 01- 1966ರಲ್ಲಿ ಸಹಾಯಕ ನಿಬಂಧಕರು ತುಮಕೂರು ಉಪವಿಭಾಗ ತುಮಕೂರು ಇವರಿಂದ 
ನೋಂದಣಿಯಾಗಿರುತ್ತದೆ. ಇದರ ಆಡಳಿತ ವ್ಯಾಪ್ತಿಯು ತಾಲ್ಲೂಕು ಮಟ್ಟಕ್ಕಿಂತ ಕಡಿಮೆಯುಳ್ಳದ್ದಾಗಿರುತ್ತದೆ. ಸದರಿ ಸಂಘದ ಕಾರ್ಯಚಟುವಟಿಕೆಗಳು 
ಸುಮಾರು ವರ್ಷಗಳಿಂದ ಕಾರ್ಯಸ್ಥಗಿತಗೊಂಡಿರುತ್ತದೆ. ಕಾರಣ ಕರ್ನಾಟಕ ಸಹಕಾರ ಸಂಘಗಳ ಕಾಯಿದೆ 1959ರ ಕಲಂ 72 ( 2)( ಬಿ) ಯ ಪ್ರಕಾರ 
ಸಂಘವನ್ನು ಸಮಾಪನೆಗೊಳಿಸಿ ಆದೇಶ ನೀಡುವಂತೆ ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು ತುಮಕೂರು ಉಪವಿಭಾಗ ತುಮಕೂರು ರವರು 
ಉಲ್ಲೇಖ(1)ರ ರೀತ್ಯಾ ಕೋರಿ ಪ್ರಸ್ತಾವೆಯನ್ನು ಸಲ್ಲಿಸಿರುತ್ತಾರೆ. 

ಅದರಂತೆ ಸದರಿ ಸಂಘವನ್ನು ಸಮಾಪನೆಗೊಳಿಸುವ ಬಗ್ಗೆ ಆಡಳಿತ ಮಂಡಳಿ ಸದಸ್ಯರು ಸಂಘವನ್ನು ಪುನಃಶ್ವೇತನಗೊಳಿಸುವ ಬಗ್ಗೆ ಆಸಕ್ತಿ 
ತೋರಿರುವುದಿಲ್ಲ. ಸಂಘವು ಲೆಕ್ಕಪರಿಶೋಧನೆ ಮಾಡಿಸಿರುವುದಿಲ್ಲ. ಸಂಘದ ವಾರ್ಷಿಕ ಮಹಾಸಭೆ ಮತ್ತು ಆಡಳಿತ ಮಂಡಲಿ ರಚನೆಗೆ ಕ್ರಮವಿಡದೇ 
ಸಂಘವು ಬೈಲಾ ಉದ್ದೇಶಗಳನ್ನು ಪೂರೈಸುವಲ್ಲಿ ವಿಫಲವಾಗಿರುವ ಕಾರಣ ಉಲ್ಲೇಖ( 2) ರ ರೀತ್ಯಾ ಪತ್ರಿಕಾ ಪ್ರಕಟಣೆ ನೀಡಿ, ಸಂಘದ ಸದಸ್ಯರ 

ರಿಗೆ ಸಲ್ಲಿಸಲು ತಿಳಿಸಲಾಗಿತ್ತು. ಆದರೆ ಈ ಸಂಬಂಧ ಸಂಘದ ಸದಸ್ಯರುಗಳಿಂದಾಗಲೀ , ಸಾರ್ವಜನಿಕರಿಂದಾಗಲೀ 
ಯಾವುದೇ ಆಕ್ಷೇಪಣೆಗಳು ಬಂದಿರುವುದಿಲ್ಲ. ಪ್ರಯುಕ್ತ ಸಂಘವನ್ನು ಮುಂದುವರಿಸಿಕೊಂಡು ಹೋಗಲು ಆಸಕ್ತಿ ಇಲ್ಲವೆಂದು ಅಭಿಪ್ರಾಯಪಡುತ್ತಾ, ಈ 
ಕೆಳಕಂಡಂತೆ ಆದೇಶ ಹೊರಡಿಸಲಾಗಿದೆ. 

ಆದೇಶ: 
ಸಂಖ್ಯೆ: ಡಿಆರ್‌ಟಿಸಮಾಪನೆ:ಸಿಆರ್ 172 :2014 - 15, ದಿನಾಂಕ: 30 - 09 - 2014 
ಜಿ . ಪ್ರಕಾಶ್ ಕೆ. ಸಿ .ಎಸ್ ಸಹಕಾರ ಸಂಘಗಳ ಉಪ ನಿಬಂಧಕರು, ತುಮಕೂರು ಜಿಲ್ಲೆ, ತುಮಕೂರು ಆದ ನಾನು ಕರ್ನಾಟಕ ಸಹಕಾರ ಸಂಘಗಳ 
ಕಾಯ್ದೆ 1959 ರ ಕಲಂ 72( 2)( ಬಿ) ಹಾಗೂ ಕರ್ನಾಟಕ ಸರ್ಕಾರದ ಅಧಿಸೂಚನೆ ಸಂಖ್ಯೆ:ಸಿಓ /ಸಿಎಲ್ ಎಂ /2008 ದಿನಾಂಕ : 27 - 5 - 2010 ರಲ್ಲಿ 
ದತ್ತವಾಗಿರುವ ಅಧಿಕಾರವನ್ನು ಉಪಯೋಗಿಸಿ , ಶ್ರೀ ರಂಗನಾಥ ರೇಡಿಮೇಡ್ ಡ್ರೆಸ್ ಮೇಕರ್ ಸಹಕಾರ ಸಂಘ ನಿ , ಚೇಳೂರು, ಗುಬ್ಬಿ ತಾಲ್ಲೂಕು, 
ತುಮಕೂರು ಜಿಲ್ಲೆ, ಇದನ್ನು ಸಮಾಪನೆಗೊಳಿಸಿ, ಸಹಕಾರ ಅಭಿವೃದ್ಧಿ ಅಧಿಕಾರಿಗಳು ಗುಬ್ಬಿ ತಾಲ್ಲೂಕು ಇವರನ್ನು ಋಣ ಸಮಾಪನಾಧಿಕಾರಿಯನ್ನಾಗಿ 
ನೇಮಕಮಾಡಿ ಆದೇಶಿಸಿರುತ್ತೇನೆ. 

ಋಣ ಸಮಾಪನಾಧಿಕಾರಿಗಳು ಸಂಘದ ಪೂರ್ಣಪ್ರಭಾರವನ್ನು ಸಂಬಂಧಪಟ್ಟವರಿಂದ ವಹಿಸಿಕೊಂಡು ಪ್ರಭಾರ ಪಟ್ಟಿಯನ್ನು ಈ ಕಛೇರಿಗೆ 
ಸಲ್ಲಿಸಲು ತಿಳಿಸಿದೆ. ಹಾಗೂ ಸಂಘದ ಲೆಕ್ಕ ಪರಿಶೋಧನಾ ವರದಿಯಂತೆ ಅಥವಾ ಸಂಘದ ಆಸ್ತಿ- ಜವಾಬ್ದಾರಿ ತಃಖ್ಯೆಯ ರೀತ್ಯಾ ಆಸ್ತಿ - ಜವಾಬ್ದಾರಿಯನ್ನು 
ವಿಲೇವಾರಿ ಮಾಡಲು ಆದ್ಯತಾ ಪಟ್ಟಿಯ ಮೂರು ಪ್ರತಿಗಳನ್ನು ಈ ಕಛೇರಿಗೆ ಅನುಮೋದನೆಗೆ ಸಲ್ಲಿಸಿ, ಅನುಮೋದನೆ ಪಡೆದು ಆದ್ಯತೆ ಮೇರೆಗೆ ವಿಲೇವಾರಿ 
ಮಾಡಿ , ಸಂಘದ ನೋಂದಣಿ ರದ್ದತಿಗೆ ಪ್ರಸ್ತಾವೆಯನ್ನು ಸಲ್ಲಿಸುವಂತೆ ಆದೇಶಿಸಿದೆ. 
ಈ ಆದೇಶವನ್ನು ನನ್ನ ಸ್ವಸಹಿ ಹಾಗೂ ಕಛೇರಿಯ ಮುದ್ರೆಯೊಂದಿಗೆ ದಿನಾಂಕ 30 - 09 - 2014 ರಂದು ನೀಡಿರುತ್ತೇನೆ. 

ಜಿ. ಪ್ರಕಾಶ್ 
PR, 883 

ಸಹಕಾರ ಸಂಘಗಳ ಉಪ ನಿಬಂಧಕರು 
SC . 15 

ತುಮಕೂರು ಜಿಲ್ಲೆ, ತುಮಕೂರು 


ಪ್ರಕಾಶಕರು:- ಸಂಕಲನಾಧಿಕಾರಿಗಳು , ಕರ್ನಾಟಕ ರಾಜ್ಯಪತ್ರ, ಸರ್ಕಾರಿ ಕೇಂದ್ರ ಮುದ್ರಣಾಲಯ , ಬೆಂಗಳೂರು- 59 - 


ಭಾಗ ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೨೫ , ೨೦೧೪ 

$ 0 .998 
ಕೃಷಿ ಮತ್ತು ತೋಟಗಾರಿಕೆ ವಿಶ್ವವಿದ್ಯಾಲಯ, ಶಿವಮೊಗ್ಗ 
UNIVERSITY OF AGRICULTURAL AND HORTICULTURAL SCIENCES , SHIVAMOGGA 

NOTIFICATION 
No . UAHS (S )/R / Quali. & Score - card (Officers Posts)/2906 /2014 - 15 Dated : 25 - 11 -2014 
Sub : Qualification and Score-card for Director of Education and Deans/Dean (PGS) / Director of Research /Director of 

Extension / Registrar/Dean of Students Welfare and Librarian Posts under Direct Recruitment in UAHS , 

Shivamogga . 
Ref : 1. Minutes of the Second Meeting of the Board of Management, UAHS, Shivamogga held on 04 -09- 2014 , Part -B , 

Item No. 1, Vide No. UAHS (S )/ R //2nd BOM -Min /2619(a )/ 2014 - 15 , dated : 27 - 10 - 2014 . 

2 . Approval of the Vice -Chancellor, UAHS , Shivamogga, dated : 25 - 11 - 2014 . 

In pursuance of the decision of the Meeting of the Board of Management cited at ref.(1 ) above , the qualification and 
score -cards for direct recruitment for selection of Director of Education are hereby notified as per Annexure - A and for Deans and 
Dean ( PGS )/Director of Research /Director of Extension / Registrar/Dean of Students Welfare as per Annexure -A1 and Librarian 
as per Annexure A2 in the University of Agricultural and Horticultural Sciences , Shivamogga which shall come into force with 
immediate effect. This Notification of qualification and score -card of above Officers posts are also available on University of 
Agricultural and Horticultural Sciences, Shivamogga, Website : www .uahs .in . 

This is in accordance with the Modification of Qualification and Score -card pertaining to the Direct recruitment to the post of 
Dean /Director of Education / Director of Research /Director of Extension /Registrar and also Director of Students Welfare of UAS , 
Bangalore published in the Notification No. AO /RT/Quali. & Score -card (officer Posts )/ 2011- 12 , dated: 7 -9 - 2011 of Administrative 
officer , UAS , Bangalore. 

Regarding the Librarian post, the qualification part prescribed for the post will be in accordance with the notification issued 
from UAS, Bangalore [No. AO /RT/ 11 /49/ Current posts/ librarian /2014 -15 , dated : 05 -05 -2014 of Administrative Officer, UAS (B )] while , 
the score card for the librarian post at UAS (B ) is not available and as such the score card for librarian of UAS , Dharwad is 
considered (vide Notification No . R /Rectt/B -121/2007 , dated : 13 -12 -2007 of Registrar, UAS , Dharwad ). 

By Order 
M .S . Ganesh Babu 

Registrar 
Annexure – A 
QUALIFICATION AND SCORE CARD FOR THE RECRUITMENT OF OFFICERS POST AT UNIVERSITY OF AGRICULTURAL AND 

HORTICULTURAL SCIENCES , SHIVAMOGGA 
Qualification and Scorecard for the direct recruitment of Director of Education , in the University of Agricultural 

and Horticultural Sciences , Shivamogga . 
Qualifications: 

1. A Bachelor s degree in any discipline of Agriculture sciences from a recognized University . 
2 . A Master s degree in any discipline of Agriculture Sciences with at least 55 % ofmarks (Annual system ) and or CGPA of 3 out 

of 4 (Trimester system ) and /or OGPA of 8 out of 10 (Semester system ). 
A Doctoral degree in any Agriculture discipline . 
A total experience of 25 years of Teaching/Research /Extension /Administration in Universities /Colleges and other Institutions 
of higher education , out ofwhich 12 years shall be in the cadre of Professor and minimum of 3 years experience as Dean / 

Director ofResearch / Registrar / Director of Extension at an Agricultural University /National level Institute . 
Score -card : Allotment ofMarks : 
SL NO . Particulars 

Marks allotted for 

main items Director of Education 
1. Academic Qualifications. 
2 . Academic/Administrative Experience in the cadre of Professor & above ). 

Externally funded projects operated 
( in the cadre of Professor & above ). 
Organizing Symposium /Seminars / Summer Institute/Winter Institute / 
Refresher Courses/ 

Workshop (Course Director) / Training Programmes/ 
Krishimela/ Extension Field days/ Exhibitions (Chairman of the 
committee ) ( in the cadre of Professor & above ). 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೨೫ , ೨೦೧೪ 


ಭಾಗ ೩ 


SL NO . 


Particulars 


Marks allotted for 
main items Director of Education 

15 


5. 
6 . 


Scientific publications (in the cadre of Professor & above ). 
Out station experience . 
Special Awards/Medals/Fellowships / Recognitions only for 
Professional excellence in Teaching/Research / Extension . 
Discipline contribution / Institution Building/Special Attainment in 
Teaching/Research /Extension (in the cadre of Professor & above ). 
International exposure (minimum of onemonth ). 
Confidential reports of the preceding five years ( in the cadre of 


Professor & above ) . 


Performance in the interview . 


TotalMarks 


EXPLANATORY NOTES FOR AWARD OF MARKS 


Academic Qualifications 
Bachelor s Degree . 


a . 


b . 


Master s Degree . 


Maximum marks allotted = 11 
Maximum marks allotted = 02 
2 marks shall be awarded on Prorata basis considering the conversion percentage of 
marks given in the Equivalent percentage certificate of CGPA ( Trimester system )/ OGPA 
( Semester System ) issued by the competent authority as under . 
1 . For candidates holding degree under Trimester/Semester 

system , 60 % gets 0.0 mark and 100 % gets 2marks . 
2. For candidates holding degree under Trimester system where equivalent percentage 

certificate is not furnished CGPA of 2.00 gets 0 .0 mark and 4 .0 gets 2marks . 
3 . In case of candidates holding degree from traditional 

system / Universities 50 % gets 0 .0 mark and 100 % gets 2 marks . 
Note : The candidates are required to furnish an attested copy of the certificate of equivalent 
percentage ofmarks in the case of award ofmarks other than in 10 point scale . 
Maximum marks allotted = 03 
3 marks shall be awarded on Prorata basis considering the conversion percentage of 
marks given in the Equivalent percentage certificate of CGPA ( Trimester system )/ OGPA 
( Semester system ) issued by the competent authority as under : 
1. For candidates holding degree under Trimester/Semester 

system , 70 % gets 0 .0 mark and 100 % gets 3 marks. 
2 . For candidates holding degree under Trimester system where equivalent percentage 

certificate is not furnished CGPA of 2.5 gets 0 .0 mark and 4 .0 gets 3 marks. 
3. In case of candidates holding degree from traditional system / Universities , 55 % 

gets 0 .0 mark and 100 % gets 3 marks. 
Note : The candidates are required to furnish an attested copy of the certificate of 
equivalent percentage ofmarks in the case of award ofmarks other than in 10 point scale . 
Maximum marks allotted = 05 
1. Candidates obtaining Ph . D with Course Work of any Agricultural University/by any other 

University with 4 + 2 + 3 system - 5 marks. (Trimester / Semester system ) 
2 . Candidates obtaining Ph .D from Traditional University (3 + 2 + 3 system ) with course 

work and Ph .Ds from foreign Universities without course work – 4 marks. 
3. Candidates obtaining Ph . D by research alone in any 
University. 

a . Full Time/Regular – 3 marks . 
b . External – 2 marks . 


Ph . D . Degree . 


ಭಾಗ ೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೨೫, ೨೦೧೪ 


YOS 92 


1 


Academic Qualifications 


Post Doctoral 


Academic /Administrative 
Experience in the cadre 
of Professor & above ). 


Maximum marks allotted = 11 
Maximum marks allotted = 1 mark 
Post Doctoral – 0 .5 mark for each of 6 months & 1 mark for more than 6 months duration . 
Maximum marks allotted = 20 
1) Experience in the cadre of Professor = 0 .75 marks /year. 
2) Experience as Head of Division / University Head / Head of 

Department/ ADR /ADE//Special Officer/ Scheme Head = 1.0 mark / year. 
3) Experience of service as Officer = 1.5 marks/year. 
Note : For a given year the highest position held will be considered for allotment of marks 

i. e ., the award ofmarks shall not overlap . 


Externally funded 

Maximum marks allotted = 10 
Projects operated ( in the 

1 . Competitive mode of project outlay of Rs. 1 lakhs to 

1 Competitive mode of project outlay of Rs 
cadre ofProfessor & 

10 lakhs = 2 marks per 
above ). 

Project as Principal Investigator (PI) and 1 mark per 

Project as Co Principal Investigator ( Co - Pl). 
2 . Competitive mode of projects outlay of above Rs. 10 Lakhs upto 20 Lakhs = 3 marks per 

Project as Pl and 1.5 mark per Project as Co Pl. 
3 . Competitive mode of projects outlay of above Rs. 20 Lakhs 

upto 50 Lakhs = 4 marks per Project as Pl and 2 marks per Project as Co - Pl. 
4 . Competitive mode of project outlay of above Rs.50 Lakhs = 5 marks per Project as Pl and 

2 .5 marks per Project as Co - Pl. 
Note: A valid certificate obtained from the concerned controlling Officer and duly 

countersigned by the concerned Officers /Heads of the Directorates shall be submitted 

in support of their claims. 
Organizing Symposium Maximum marks allotted = 05 
/Seminar / Summer For conducting /Organizing Symposia / Seminars /Summer Institute / Winter Institute / Refresher 
Institute /Winter 

course /Workshop / Training Programmes/Krishimela /Extension Field days/ Exhibitions/ 
Institutes / Refresher National/Univeristy meets . 
Courses/ Workshops and 1. International = 4 marks per activity as Leader/Director; 
Training Programmes / 

2 marks per activity as Associate Leader/Co -Director. 
Krishimela/ Extension 
Field days / Exhibitions/ 

2. National level = 3 marks per activity as Leader/Director; 
National /University 

1.5 marks per activity as Associate Leader /Co -Director. 
meets / Camps (in the 

3. University level = 2 marks per activity as Leader/Director; 1 mark per activity as 
cadre of Professor & 

Associate Leader/Co – Director. 
above). 

4 . For participating in International/National/ Summer 

Institute / Winter Institute /Refresher course/Workshop / Training Programme as 

Resource Person to impart training 0 .25 marks per activity (Maximum = 2 marks). 
Scientific publications Maximum marks allotted = 15 
( in the cadre of Professor i) For full length papers published in referred Scientific Journals : 
& above ). 

a ) International Journal = 2 marks each . 

b ) National Journal = 1 mark each . 
ii) For Research Note/Abstracts published in Journal/ Seminar / Symposium / Conference = 

0. 25 mark each (Maximum : 5 marks). 
iii) Full length papers presented & published in Seminar/ 

Symposia /Conferences proceedings: (Maximum = 7 marks). 
a ) International level = 1 mark each . 
b ) National level = 0.5 mark each . 
c ) University level = 0 . 25 mark each. 


Yoges 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೨೫ , ೨೦೧೪ 


ಭಾಗ ೩ 


1 


Academic Qualifications 


Maximum marks allotted = 11 
iv ) Books published by individuals = 1.0 mark each (Maximum = 5 marks ). 
iv) Research Bulletins/ Extension Bulletins / Chapters in Books published by 

Universities /National Institutes/Government Departments/Standard Commercial 

Publishers = 0.25 mark each (Maximum = 2 marks). 
v ) Extension Leaflets/Folders /Brochures/ published by 

Universities /National Institutes/Government Departments/ Standard Commercial 

publishers = 0 . 25 mark each (Maximum = 2 marks ). 
vi) Popular articles published in leading Dailies / 

Institutional/Govt. Departmental Periodicals/Radio talks /TV programmes/ Phone- in 
programmes = 0 . 25 mark each (Maximum = 2 marks). 


Note : 


6 . 


Out station experience. 


Special Awards/Medals / 
Fellowships / 
Recognitions only for 
Professional excellence 
in Teaching/ Research 
and Extension . 


a ) All the publications mentioned above should have been published as on the last date 
prescribed for submission of filled -in application . 
b ) The first Two authors in all the above cases will get fullmarks while the rest of the authors 
upto 5 only will get 50 per cent of the marks allotted to each item . 
Maximum marks allotted = 07 
1. A / B Class city – Nil. 
2 . C class city 

a ) Assistant Professor - 0. 25 mark for each year of service . 
b ) Associate Professor & Professors = 0 .50 mark for each year of service . 

c ) Officers = 1. 00 mark for each year of service . 
3 . Other than A ,B and C Class cities , 

a ) Assistant Professor = 0.50 mark for each year of service . 
b ) Associate Professor = 0 .75 mark for each year of service . 
c ) Professor = 1 mark for each year of service . 

d ) Officer = 1.5 marks for each year of service . 
Maximum marks allotted = 05 
1. International Awards = 3 marks each . 
2 . National Awards = 2.5 marks each. 
3 . State level Awards = 2 marks each . 
4 . University level Awards = 1 mark each . 
5 . Any Awards /Medals /Recognitions from Professional Societies (except American 

Bibliography Award /Non – Professional Awards) = 0 .5 mark each . 
Note : For Team Awards/Medals/ Recognitions the leader gets full marks and each 
Associate gets 50 % of the marks mentioned above . 
Note : If the award is obtained in the previous cadre 
1. International Awards = 1. 50 marks each . 
2 . National/State Awards = 1.0 mark each . 
3. University level Awards = 0.50 mark each . 
Maximum marks allotted = 15 
a ) Centers of excellence and infrastructure created , Executive Committee Member of 
National Professional Bodies , Member, NAAS /INSA and Fellow of Academic Bodies , 
Chairman / Co chairman of International Conference Session , Members of Academic 
Council/Governing Body of other Universities/Institutes , QRT Member, RAC Member , Institute 
Management Committee / Research Council/ Extension Council of other Universities , 
Editorial Board of National/International Journals , Technology released included in package 
of practices, Member of Accreditation Committee, State / Central Task Force Member, 
National Award Evaluation Committee , Member of Deans Committee constituted by ICAR , 
Guiding a student who gets Jawaharlal Nehru Award , Member (ASRB ), = 0 .50 mark for each 
activity per year. 
b ) Registration for patents made = 3 marks each . 


Discipline contribution / 
Institution Building/ 
Special Attainment in 
Teaching/ Research / 
Extension (in the cadre 
of Professor & above ). 


ಭಾಗ ೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೨೫, ೨೦೧೪ 


Ⓡegs 


1 


Academic Qualifications 
International 
exposure (in the cadre 
of Professor & above ). 


Maximum marks allotted = 11 
Maximum marks allotted = 2 marks 
a ) Experience of working in international organization / laboratory with exposure of 
minimum of three months will only be considered - 1. 0 mark for each time. An 
international exposure towards obtaining Masters or Ph .D . Degree and Post- Doctoral 
experience will not be considered here, as it is included separately under Academic 
Qualifications . 
b ) Expert/Advisor on invitation /Government deputation , Presentation of Research papers at 
the International conferences (presented outside the Country ) = 1 mark for each activity . 
Maximum marks allotted = 05 
Grading given by the Reporting Officer : 

1. A/ATA = 1 mark per year . 
2 . B/B7/B = 0.75 mark per year. 

3. C /C +/C = 0.5 mark per year. 
Note : In case the confidential reports of a candidate for the assessment period are not 
satisfactory and if the candidate has been inflicted with penalties on Statutory enquiry he / she 
will get no marks formajor punishments and 50 % marks for minor punishments out of the 
marks earmarked for confidential reports . 


10 . 


Confidential reports of 
the preceding five years 
(in the cadre of Professor 
& above ). 


11. 


Maximum marks allotted = 10 


Performance in 
the interview . 


General : 

1 . The eligibility as well as suitability of a candidate shall be considered based on the information supplied by 

him in his application . 
2 . All the items as mentioned in the application shall be supported by the relevant and authorized documents. 

Only such documents/ records will be taken into consideration for award ofmarks . 
3 . Prescribed certificates should be obtained from competent authority on or before the last date of submission of 

application . In case of Centre of Excellence /Infrastructure created , certificate issued by the Vice - Chancellor 
in case of Universities/ Directors in case of National Institutes only will be considered . After confirmation 
with the HOD of concerned department/ADR /ADE the Dean of the College /DR /DE has to issue certificate for 

Teaching , Research and Extension activity, respectively. 
4 . Any additional Documents/Certificates/Record given after the last date for submission 

of filled -in application will not be considered for award ofmarks . 
5 . If a candidate has submitted more than one application prescribed for the same postbefore the last date, the 

latest application will be considered as valid for the purpose of recruitment. 
6 . Interviews will be conducted by the Selection Committee duly constituted as per the statutes of the University 

and the marks for Sl. No. 1 to 10 as well as for performance in interviews will be awarded by the Selection 
Committee and the decision of the Selection Committee shall be final. 


II. 


By Order 
M . S . Ganesh Babu 

Registrar 
Annexure – A1 
Qualification and Scorecard for the direct recruitment of Deans/ Dean (PGS) / 
Director of Research / Director of Extension / Registrar / Dean of Students Welfare in the University of Agricultural 

and Horticultural Sciences, Shivamogga . 
Qualifications : 
1) A Bachelor s degree in any discipline of Agriculture sciences from a recognized University. 

A Master s degree in any discipline of Agriculture Sciences with at least 55 % ofmarks (Annual system ) and or CGPA of 3 out 
of 4 (Trimester system ) and/or OGPA of 8 out of 10 (Semester system ). 
A Doctoral degree in any Agriculture discipline . 
A total experience of 25 years of Teaching /Research /Extension / Administration in Universities /Colleges and other 
Institutions of higher education , out of which 10 years shall be in Professor s cadre at Agricultural 
University /National level Institute . 


೪೮೩೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೨೫, ೨೦೧೪ 


ಭಾಗ ೩ 


16 


05 


Score -card : Allotment of Marks : 
SL .NO Particulars 

Marks allotted for main items 

Deans/Dean (PGS )/ Director of 
Research /Director of Extension / 

Registrar/ Dean of Students Welfare 
1 . Academic Qualifications . 

11 
Academic /Administrative Experience 
(in the cadre of Professor & above ). 
Externally funded projects operated 
( in the cadre of Professor & above). 
Organizing Symposium /Seminars/ Summer Institute /Winter Institute / 
Refresher Courses/Workshops/ Training Programmes / Krishimela/ 
Extension Field days/Exhibitions . 
(in the cadre of Professor & above ). 
Scientific publications ( in the cadre of Professor & above ). 

15 
Out station experience . 
Special Awards /Medals/Fellowships/ Recognitions only for 
Professional excellence in Teaching/Research / Extension . 
Discipline contribution /Institution Building/Special Attainment in 
Teaching/Research /Extension ( in the cadre of Professor & above). 
International exposure (in the cadre of Professor & above). 
Confidential reports of the preceding five years (in the cadre of 
Professor & above ). 
Performance in the interview . 

10 
Total Marks : 

EXPLANATORY NOTES FOR AWARD OF MARKS 
Academic Qualifications 

Maximum marks allotted = 11 


05 


100 


Bachelor s Degree . 


Maximum marks allotted = 02 
2 marks shall be awarded on Prorata basis considering the conversion percentage of 
marks given in the Equivalent percentage certificate of CGPA (Trimester system )/ 
OGPA (Semester system ) issued by the competent authority as under. 
1. For candidates holding degree under Trimester/Semester system , 60 % gets 0.0 

mark and 100 % gets 2 marks. 
2 . For candidates holding degree under Trimester system where equivalent percentage 

certificate is not furnished CGPA of 

2.00 gets 0.0 mark and 4 .0 gets 2 marks. 
3. In case of candidates holding degree from traditional system /Universities 50 % 

gets 0 .0 mark and 100 % gets 2 marks . 
Note : The candidates are required to furnish an attested copy of the certificate of equivalent 
percentage ofmarks in the case of award of marks other than in 10 point scale. 
Maximum marks allotted = 03 
3 marks shall be awarded on Prorata basis considering the conversion percentage of 
marks given in the Equivalent percentage certificate of CGPA (Trimester system )/OGPA 
(Semester system ) issued by the competent authority as under : 
1. For candidates holding degree under Trimester /Semester 

system , 70 % gets 0.0 mark and 100 % gets 3 marks . 
2 . For candidates holding degree under Trimester system where equivalent percentage 

certificate is not furnished CGPA of 2 .5 gets 0.0 mark and 4 .0 gets 3 marks. 
3. In case of candidates holding degree from traditional system / Universities, 55 % gets 0 .0 
mark and 100 % gets 3 marks. 
Note: The candidates are required to furnish an attested copy of the certificate of equivalent 
percentage ofmarks in the case of award ofmarks other than in 10 point scale . 


b . 


Master s Degree . 


ಭಾಗ ೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೨೫ , ೨೦೧೪ 


8820 


Ph . D . Degree . 


Maximum marks allotted = 05 
1. Candidates obtaining Ph .D with Course Work of any AgriculturalUniversity /by any 
other University with 4 + 2 + 3 system - 5 marks. ( Trimester/Semester system ) 
2 . Candidates obtaining Ph .D from Traditional University (3 + 2 + 3 system ) with course 

work and Ph . Ds from foreign Universities without course work – 4 marks . 
3 . Candidates obtaining Ph . D by research alone in any University . 

a. Full Time/ Regular – 3 marks. 
b . External – 2 marks . 


d . 


3 . 


Post Doctoral 

Maximum marks allotted = 1 mark 
Post Doctoral – 0 .5 mark for each of 6 months & 1 mark for 

more than 6 months duration . 
Academic / Administrative Maximum marks allotted = 15 
Experience ( in the cadre of 

1) Experience in the cadre of Professor = 0 .75 marks/year. Experience as Head of 
Professor & above ). 

Division / University Head / Head of Department/ ADR/ADE//Special Officer / / 
Scheme Head = 1.0 mark / year. 
2 ) Experience of service as Officer = 1.5 marks /year. 
Note : For a given year the highest position held will be considered for allotment of 

marks i. e., the award ofmarks shall not overlap . 
Externally funded Projects Maximum marks allotted = 10 
operated in the cadre of 

1. Competitive mode of project outlay of Rs. 1 lakhs to 10 lakhs = 2 marks per Project as 
Professor & above ). 

Principal Investigator (Pl) and 1 mark per Project as Co Principal Investigator (Co - Pl). 
2 . Competitive mode of project outlay of above Rs. 10 Lakhs upto 20 Lakhs = 3 marks per 

Project as Pl and 1.5 mark per Project as Co PI. 
3 . Competitive mode of project outlay of above Rs. 20 Lakhs upto 50 Lakhs = 4 marks per 

Project as Pland 2 marks per Project as Co - Pl. 
4 . Competitive mode of project outlay of above Rs.50 Lakhs = 5 marks per Project as PI 

and 2 .5 marks per Project as Co- Pl. 
Note: A valid certificate obtained from the concerned controlling Officer and duly 

countersigned by the concerned Officers /Heads of the Directorates shall be submitted 

in support of their claims. 
Organizing Symposium Maximum marks allotted = 05 
Seminar/ Summer 

For conducting /Organizing Symposia /Seminars/Summer Institute/ Winter Institute/ 
Institute/Winter Institutes / 

Refresher course/Workshop / Training Programmes /Krishimela /Extension Field days/ 
Refresher Courses / 

Exhibitions/ National/ University meets . 
Workshops and Training 

1. International = 4 marks per activity as Leader /Director ; 2 marks per activity as 
Programmes/ Krishimela/ 

Associate Leader /Co- Director . 
Extension Field days / 
Exhibitions/ 

2 . National level = 3 marks per activity as Leader /Director ; 1.5 marks per activity as 
National/University 

Associate Leader/Co- Director. 
meets /Camps (in the cadre 3. University level = 2 marks per activity as Leader/Director; 1 mark per activity as 
of Professor & above ). Associate Leader /Co - Director. 

4 . For participating in International/National/ Summer Institute / Winter Institute /Refresher 

course /Workshop / Training Programme as Resource Person to impart training 0.25 

marks per activity (Maximum = 2 marks). 
Scientific publications Maximum marks allotted = 15 
(in the cadre of Professori ) For full length papers published in refereed Scientific Journals : 
& above). 

a) International Journal = 2 marks each . 

b ) National Journal = 1 mark each . 
ii) For Research Note/Abstracts published in Journal/ Seminar/ Symposium / Conference 

= 0 .25 mark each (Maximum = 5 marks ). 


5 . 


Ⓡeag 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೨೫ , ೨೦೧೪ 


ಭಾಗ ೩ 


6 . 


Out station experience . 


iii) Full length papers presented & published in Seminar/ Symposia/ Conferences proceedings: 
(Maximum = 7 marks ). 

a ) Internationallevel = 1 mark each . 
b ) National level = 0.5 mark each . 

c) University level = 0. 25 mark each . 
iv ) Books published by individuals = 1.0 mark each (Maximum = 5 marks). 
v ) Research Bulletins /Extension Bulletins/ Chapters in Books published by 

Universities/National Institutes /Government Departments /Standard Commercial 
Publishers /Training Manuals /Teaching Manuals = 0. 25 mark each (Maximum = 

2 marks ). 
vi) Extension Leaflets /Folders/Brochures / published by 

Universities/National Institutes /Government Departments/ Standard Commercial 

publishers = 0 .25 mark each (Maximum = 2 marks ). 
vii) Popular articles published in leading Dailies/ Institutional/Govt. Departmental 
Periodicals/Radio talks/ TV programmes/ Phone- in programmes = 0. 25 mark each (Maximum 
= 2 marks). 
Note : 
a ) All the publications mentioned above should have been published as on the last date 

prescribed for submission of filled - in application . 
b ) The first Two authors in all the above cases will get full marks while the rest of the 

authors upto 5 only will get 50 per cent of themarks allotted to each item . 
Maximum marks allotted = 07 
1 . A /B Class city – Nil. 
2. C class city 

a ) Assistant Professor - 0 . 25 mark for each year of service . 
b ) Associate Professor & Professors = 0 .50mark for each year of service . 

c ) Officers = 1.00 mark for each year of service . 
3. Other than A ,B and C Class cities 

a ) Assistant Professor = 0.50 mark for each year of service . 
b ) Associate Professor = 0 .75 mark for each year of service . 
c ) Professor = 1 mark for each year of service . 

d ) Officer = 1 .5 marks for each year of service . 
Maximum marks allotted = 05 
1 . International Awards = 3 marks each . 
2 . National Awards = 2.5 marks each . 
3 . State level Awards = 2 marks each . 
4 . University level Awards = 1 mark each . 
5 . Any Awards/Medals /Recognitions from Professional Societies ( except American 

Bibliography Award /Non – Professional Awards) = 0 .5 mark each . 
Note : For Team Awards/Medals/ Recognitions the leader gets fullmarks and each 
Associate gets 50 % of themarks mentioned above . 
Note: If the award is obtained in the previous cadre 
1. International Awards = 1.50 marks each . 
2. National/State Awards = 1.0 mark each . 
3. University level Awards = 0 .50 mark each . 


Special Awards/Medals / 
Fellowships/ Recognitions 
only for Professional 
excellence in Teaching/ 
Research and Extension . 


8 . 


Maximum marks allotted = 15 


Discipline contribution/ 
Institution Building/ 
Special Attainment in 
Teaching/ Research / 
Extension ( in the cadre of 
Professor & above ). 


a ) Centers of excellence and infrastructure created , Executive Committee Member of 
National Professional Bodies, Member, NAAS/INSA and Fellow of Academic Bodies, 
Chairman of International Conference Session , Members of Academic Council/Governing 
Body of other Universities/Institutes, QRT Member, RAC Member, Institute Management 
Committee / Research Council/Extension Council of other Universities , Editorial Board 
of National/International Journals , Technology released included in package of practices , 


ಭಾಗ ೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೨೫ , ೨೦೧೪ 


೪೮೩೩ 


10 . 


Member of Accreditation Committee, State / Central Task Force Member , National Award 
Evaluation Committee , Member of Deans Committee constituted by ICAR , Guiding a student 
who gets Jawaharlal Nehru Award , Member (ASRB ), Co -chairman of International 
Conference sessions = 0 .50 mark for each activity per year. 

b ) Registration for patents made = 3 marks each . 
International exposure(in Maximum marks allotted = 2 marks 
the cadre of Professor & 

a ) Experience of working in international organization / laboratory with exposure of 
above). 

minimum of three months will only be considered - 1.0 mark for each time. An 
international exposure towards obtaining Masters or Ph .D . Degree and Post- Doctoral 
experience will not be considered here , as it is included separately under Academic 
Qualifications . 
b ) Expert/Advisor on invitation /Government deputation , Presentation of Research papers at 

the International conferences (presented outside the Country) = 1 mark for each activity. 
Confidential reports of the Maximum marks allotted = 05 
preceding five years (in the 

Grading given by the Reporting Officer: 
cadre of Professor 

1. AAA = 1 mark per year. 
& above ). 

2. B /B7/B = 0 .75 mark per year. 

3. C/C +/C = 0.5 mark per year . 
Note : In case the confidential reports of a candidate for the assessment period are not 
satisfactory and if the candidate has been inflicted with penalties on Statutory enquiry he /she 
will get no marks for major punishments and 50 % marks for minor punishments out of the 

marks earmarked for confidential reports . 
Performance in the 

Maximum marks allotted = 10 
interview . 
General : 
1. The eligibility as well as suitability of a candidate shall be considered based on the information supplied by him in 
his application . 
2 . All the items as mentioned in the application shall be supported by the relevant and authorized documents. 

Only such documents/records will be taken into consideration for award ofmarks. 
3 . Prescribed certificates should be obtained from competent authority on or before the last 

date of submission of application . In case of Centre of Excellence/ Infrastructure created , certificate issued by the 
Vice - Chancellor in case of Universities/ Directors in case of National Institutes only will be considered . After 
confirmation with the HOD of concerned department/ADR /ADE the Dean of the College /DR /DE has to issue 

certificate for Teaching, Research and Extension activity , respectively . 
4 . Any additional Documents / Certificates/ Record given after the last date for submission of filled -in application will notbe 
considered for award ofmarks . 
5 . If a candidate has submitted more than one application prescribed for the same post before the last date, the latest 

application will be considered as valid for the purpose of recruitment. 
6 . Interviews will be conducted by the Selection Committee duly constituted as per the statutes of the University and 

the marks for Sl. No . 1 to 10 as well as for performance in interviews will , be awarded by the Selection Committee and 
the decision of the Selection Committee shall be final. 


By Order 
M .S . Ganesh Babu 

Registrar 
Annexure – A2 
Qualification and Scorecard for the direct recruitment of Librarian in the University of Agricultural and 

Horticultural Sciences , Shivamogga. 
Qualifications: 

Master s Degree in Library Science /Information Science/Documentation with at least 55 % marks or its equivalent 
grade of B in the UGC 7 points scale & consistently good academic record . 


೪೮೩೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೨೫ , ೨೦೧೪ 


ಭಾಗ ೩ 


At least 13 years as Deputy Librarian in a University Library or 18 years experience as a University /National 
Institutes/College/Librarian of which at least 3 years shall be as Deputy Librarian . 

OR 


M . Phil. / Ph .D . Degree in Library Science /Information Science/ Documentation / Archives & Manuscript keeping with 
10 years experience as a University /National Institutes/Collegel Librarian of which at least 3 years shall be as Deputy Librarian . 

Desirable : Evidence of innovation in Library services & organization of published work . 
Score Card : Allotment of Marks 


Marks allotted for 


SI No . 


Particulars 


main items 


1. 


Academic Qualifications 


20 


Experience in the field of Library Science/ Information Science/ Documentation . 
Out station experience 
Scientific publications 
Attainment in the field (as Assistant Librarian /College 
Librarian /Documentalist/Deputy Librarian & above ). 
Exposure to Symposium / Seminar / Summer Institute / Winter Institute / 
Refresher Courses / Workshop & Training Programme (during the tenure of 
Assistant Librarian / College Librarian / Documentalist / Deputy Librarian & above ). 


Confidential reports of the preceding 5 years . 
Performance in the interview 


00 


Total 


EXPLANATORY NOTES FOR AWARD OF MARKS 


1 . 


Academic Qualifications and medals 


| Maximum Marks Allotted = 20 


a . Bachelor s Degree ( any degree ) 


Master s Degree in Library 
Science/Information Science / 
Documentation 


Maximum marks allotted = 3 
Marks shall be awarded on Prorata basis on the basis of 50 % = 0 , 100 % = 3 
marks. 
Maximum marks allotted = 06 
1a . Bachelor s Degree in Library Science (One year course ) as 

a part of PG Programme = 2 marks [Marks shall be awarded on 

Prorata basis of 50 % = 0 , 100 % = 2 marks . 
1b . Master s Degree in Library Science (one Year Course) = 4 marks [Marks 

shall be awarded on Prorata basis of 50 % = 0 .0 mark , 100 % = 4 marks . 

OR 
2. Master s degree in Library Science [Two Years integrated course = 6 

marks (Marks shall be awarded on Prorata basis of 50 % = 0.0 mark , 

100 % = 6 marks] 
Maximum marks allotted = 05 
a . Ph .D = 5 marks 
b . M .Phil = 3 marks 
Maximum Marks allotted = 02 
a . M . A / M .Com /M .Sc/MBA = 2 marks 
b . Higher academic Training (21 days & above) = 1 mark for each training . 
Maximum marks allotted = 4 marks 
a . University Gold medal = 2 marks each . 
b . Any other academic award = 1 mark each 

If a candidate secures more than one Award / Medal/Recognition for the 
same degree and or achievement, the highest award will be considered 
for allotting marks. 


C . 


M . Phil/Ph . D . in Library Science / 
Information Science / Documentation / 
Archives/Manuscript keeping. 


d . 


Higher Degree other than Library Science 
(M . A / M .Com /M .Sc/MBA )/higher 
training in the field . 


e . 


Medals /Awards /Recognitions 


ಭಾಗ ೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೨೫, ೨೦೧೪ 


೪೮೩೫ 


2 . 


Experience in the field of 
Library Science/ Information 
Science / Documentation . 


3. 


Out station experience in the 
cadre of Assistant Librarian and 
above 


4 . 


Scientific publications 


Maximum marks allotted = 20 
a . Assistant Librarian /College Librarian /Documentalist = 0 .5 marks / year. 
b . Deputy Librarian/Sr. Documentalist = 1.0mark /year. 
C. University Librarian = 2 marks/year. 
Note : To be supported by certificate issued by the competent authority. 
Maximum marks allotted = 05 
1. A & B class city / University HQ = Nil . 
2 . C class city = 0.5 mark per year. 
3 . Others = 1mark per year of service . 
Maximum marks = 15 
a. Books/ Bibliographies published/compiled = 0.5 marks/each (Maximum = 5 
marks) 
b . Articles published in International Journals = 2 marks each 

(Maximum = 4 marks ). 
C . Articles published in National Journals = 1 mark each 

(Maximum = 4 marks ). 
d. Paper presented at conferences/seminars etc. = 0.5 mark 

each (Maximum = 2 marks ) 
e. Chapters in standard books = 0.5 mark each (Maximum = 2marks) 
Maximum Marks = 20 
a. Offering courses for UG /PG to the 

Students = 0 .5 marks / course /year (Maximum = 05 ) 
b . As an Expert in the Selection Committees of 

ICAR /UGC /SAU s 1 mark each = (Maximum = 2 marks ) 
C. Conducting book exhibition on special occasions 1.0 mark each = 
(Maximum = 2 marks) 
d . Major advisor / Guide for M .Phil/ P .hD , 1 mark per student = (Maximum = 3 
marks ) 
e . Creation of Databases/ Digitization i) As a Leader (2 marks each ) 

ii) As a Associate 1 mark each (Maximum 4 marks ) 
f. Innovative library services 

i) As a Leader (2 marks each ) 

ii) As a Associate 1 mark each (Maximum 4 marks ) 
Note : All certificates should be issued by the competent authority . 
Maximum marks allotted = 05 
1 . For conducting/Organizing Symposia /Seminars/ Summer 

Institute/Winter Institute/ Refresher course / 


5 . 


Attainment in the field (as 
Assistant Librarian and above). 


Workshop /Training Programme at : 


Exposure to Symposium / 
Seminar/ Summer Institute / 
Winter Institute/ Refresher Courses / 
Workshop & Training Programme 
(during 
the tenure of Assistant 
Librarian /College 
Librarian /Documentalist/ Deputy 
Librarian & above) . 


a ) International = 4 marks /activity as Leader/ Director ; 2 marks/activity 

as Associate Leader/Co -Director. 
b ) National level = 3 marks/ activity as Leader/ Director; 1.5 

marks/ activity as Associate Leader/ Co - Director. 
c ) University level = 2 marks/ activity as Leader/ Director; 1. 0 mark /activity 

as Associate Leader/Co - Director. 
2 . For participating in Symposia / Seminars/Summer 

Institute /Winter Institute/Refresher coursel 
Workshop / Training Programme as: 
a) Resource Person to impart training = 2marks / activity 


R . N .I. No. KARBIL /2001/47147 POSTAL REGN . No . RNP/KA /BGS/2202/2014 - 16 
Licensed to post without prepayment WPP No . 297 
೪೮೩೬ 

ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೨೫ , ೨೦೧೪ 


ಭಾಗ ೩ 


7 . 


Confidential reports of the 
preceding 3 years . 


Maximum marks allotted = 05 

Grading given by the Reporting Officer: 
1. A/AT/A = 1 mark per year. 
2. B/B7/B = 0.75 mark per year. 

3. C /C +/C - = 0 .5 mark per year. 
1) Note : In case the confidential reports of a candidate for the assessment 

period are not satisfactory and if the candidate has been inflicted with 
penalties on Statutory enquiry he will get no marks for major 
punishments and 50 % marks for minor punishments out of 

the marks earmarked for confidential reports. 
Maximum marks allotted = 10 


8 . 


Performance in the interview 


9 . 


General 


1 . The eligibility as well as suitability of a candidate shall be considered based on the information supplied by him in his 
application . 
2 . All the items as mentioned in the application shall be supported by the relevant and authorized documents . Only such 

documents /records will be taken into consideration for award ofmarks. 
3. Prescribed certificates should be obtained from competent authority on or before the last date of submission of 
application . In case of Centre of Excellence/ Infrastructure created , certificate issued by the Vice -Chancellor in case of 
Universities/ Directors in case of National Institutes only will be considered . 
4 . Any additional documents /certificates/ record given after the last date for submission of filled - in application will not be 

considered for award ofmarks . 
5 . If a candidate has submitted more than one application prescribed for the same post before the last date , the latest 
application will be considered as valid for the purpose of recruitment. 
6 . Interviews will be conducted by the Selection Committee duly constituted as per the statutes of the University and the 

marks for Sl. No. 1 to 7 as well as for performance in interviews will be awarded by the Selection Committee and the 
decision of the Selection Committee shall befinal. 


By Order 
M . S . Ganesh Babu 

Registrar 
University of Agricultural and Horticultural 

Sciences, Shivamogga -577225 . 


PD . 110 


ಪ್ರಕಾಶಕರು:- ಸಂಕಲನಾಧಿಕಾರಿಗಳು, ಕರ್ನಾಟಕ ರಾಜ್ಯಪತ್ರ, ಸರ್ಕಾರಿ ಕೇಂದ್ರ ಮುದ್ರಣಾಲಯ, ಬೆಂಗಳೂರು-59 


